ಪಾತ್ರವರ್ಗ 


ರಂಗಣ್ವಯ್ಯ.- ರಸಿಕನೆಂದು ಊರವರ ಗ್ರಹಿಕೆ. ೩೦-೩೫ ವಯಸ್ಸು. 
ಊಟಕ್ಕೆ ಕೊರತೆಯಿಲ್ಲ; ದುಡಿದೇ ತಿನ್ನುವ ಜೀವಿಯಲ್ಲ. 
ಹರಟೆಯಲ್ಲಿ ಹೊತ್ತು ಕಳೆಯಬೇಕು. ಸಮಯ ಕಳೆ 
ಯಲು ಹಾದಿಯಲ್ಲಿ ಹೋಗುವವರನ್ನೆಲ್ಲ ಕರೆದು ಮಾತ 
ನಾಡಿಸುವುದು ರೂಢಿ, ಅವರಿಗೂ ರಂಗಣ್ಣನ ಮಾತಿನ 
ಲ್ಲೊಂದು ಮೆಚ್ಚುಗೆ; ಅಗ್ಗದ ಎಲೆ ಅಡಿಕೆ ಸಿಗತ್ತದೆಂಬ 
ಆಸೆ. 
4 

ರಾಮುಣ್ಣ ಯ್ಯ ರಂಗಣ್ಣನ ಕೊರಳ ಪ್ರಾಣ. ಯಾರಿಬ್ಲದಿದ್ದರೂ ಅವನ 
ಪುರಾಣ ಕೇಳಲು ಇವನಿರುವ. ಅವನ ವಯಸ್ಸೂ, ಸ್ಥಿತಿ 
ಆನನಂತಿಲ್ಲ; ಆದರೂ ಮೈಗಳ್ಳೆ, 


ವೆಂಕಟ್ರಾಯರು-- ಊರಿನ ಶ್ಯಾನುಭಾಗರು; ಕಟ್ಟಿಯ ಸದಸ್ಯರಲ್ಲೊ 


ಶ್ರೀಧರ ಭಟ್ಟರು ಊರಿನ ದೇವಾಲಯದ ಅರ್ಚಕ. ಕಟ್ಟಿಗೆ ಬರುವ 
ಮಾತು ಬಾರದಿದ್ದರೂ ಪರನಿಂದೆಯಲ್ಲಿ ಒಂದು ಆನಂದ. 


ಬಡವರು. 
ಐತಪ್ಪ-- ಹೊಟ್ಟಿ ಗಿಲ್ಲ; ಬಡವರಲ್ಲಿ ಬಡವ. ಕೆಲವು ಬಾರಿ ಬೇಗಿಯೇ 
ಜೀವನ; ಈಗ ತಿರುಪಸೆಯೆತ್ತಲು ದಾಸನಾಗಿರುವವ. 
ಭಾಗಮ್ಮ ರಾಮಣ್ಣನ ಹೆಂಡತಿ; ಭಟ್ಟರ ಮಗಳ ಗೆಳತಿ. 


MG J 


ಕಟ್ಟಿ ಪುರಾಣ 


(ರಂಗಣ್ಣಯ್ಯನ ಮನೆಯೆ ಮುಂದಿನ ಪಡಸಾಲೆ. ರೆಂಗಣ್ಣಯ್ಯುನು 
ಕಾಲು ಕಟ್ಟ ಕೊಂಡು, ಎದುರಿಗೆ ಒಂದು ರಾಮಾಯಣವನ್ನು ಬಿಡಿಸಿ 
ಭಳಿರುತಹ: ಬಳಿಯಲ್ಲೇ ಪೀಕದಾನಿ. ಈಚೆ ಎಲೆಯ ಭೂ: 
ಒಂದೆರಡು ಪಿಡಿ ಇಸ್ಸೀಟುಗಳು) 

ಶಂಗಣ್ಣಯ್ಯ — ಅಯ್ಯ ಯ್ಯ ಯ್ಯೊ, ಏನಾಯ್ತು ಅವರಿಗೆ? ರಾಮಣ್ಣ, 
ಸುಬ್ಬು, ತಿಮ್ಮು ಯಾಕೊಬ್ಬ Bi ಇಲ್ಲ. ನಿತ್ಯದ ಸೇವೆ ನಡಿಸಲು 
ನ ಈತಿಕ್ರ ನೂ ಸಹ. ಏನು, ನಿಲ್ಕು 'ಹನಿ ಮಳೆ ಬಂದಿ 
ತೆಂದರೆ ದೊಡ್ಡ ಮಳೆಗಾಲವೇ ಬಂದಿತೆಂದು ತಿಳಿದರೋ ಏನು? 
ಇರಬೇಕು, ಇರಬೇಕು... ಬೀಜ, ಹೂಟಿಯೆಂದು ಗದ್ದೆ ಕೆಸರಲ್ಲಿ 
ಬಿದ್ದಿರಬೇಕು ಎಲ್ಲರು. ಆದರೂ ರಾಮಣ್ಣ ಬರಲಿಲ್ಲವೆಂದರೆ 
ಆಶ್ಚರ್ಯ. ಎಷ್ಟು ಕೆಲಸನಿದ್ದರೂ ಬಂದು ನನ್ನ ಮುಖ ನೋ 
ಡದೆ ಹೋಗುವ ಮಗನಲ್ಲ. ಇವತ್ತು ಅವನೂ ಇಲ್ಲ. 

ಅಲ್ಲ ಬ್ರಾಹ್ಮಣರಾಗಿ ಹುಟ್ಟಿ ಹೊಲಮನೆ,ಕೆಸರುಗೊ 
ಎಂದು ತಿಶುಚಿತ್ತಾರಿಕ್ಲಿಂ ನೆ ಮರುಳು? ಹೊಟ್ಟಿಗೆ ಹ 
ಕಡಮೆಯಾದರೆ ಇವರು ನೇಗಿಲು ಹಿಡಿಯಲಿಕ್ಕೂ ಅಡ್ಡಿಯಿಲ್ಲ. 
ಏನೋ, ಇದ್ದ ನಾಲ್ಕು ಮುಡಿ ಗದ್ದೆಯನ್ನು, ನನ್ನಂತೆ ಗೇಣಿಗೆ 
ಕೊಟ್ಟು, ಸುಖವಾಗಿ ಬಂದ ಅಕ್ಕಿಯನ್ನು ತಿಂದುಕೊಂಡು, ಇರ 
ಬಾರದೇ? ಬ್ರಾ ರಿಗೆ ಬೇಸಾಯವೇಕೆ? 
ಹಾಳಾಗಲಿ ಅವರ ಸುದ್ದಿ. ರಾಮಾಯಣವನ್ನಾದರೂ 

ಇಷ್ಟು ಓದುವ. ಅದನ್ನು ಕೇಳುವುದಕ್ಕಾದರೂ ನಾಲ್ಕು ಬೋಳು 
ತಲೆಗಳು ಬರುತ್ತಿದ್ದುವು. ಇವತ್ತು ಅವೂ ಇಲ್ಲ. ಹಾಂ-ಮರೆತೇ 
ಬಿಟ್ಟಿ ಅಮಾವಾಸ್ಯೆ ಒಪ್ಪತ್ತು. ಉಸವಾಸ ಎಂದು ಹೇಳಿ, 
ಉದ್ದಿನ ಕಡಬು ಬೇಯಿಸಲಿಕ್ಕೆ ಕುಳಿತರೆಂದು ಕಾಣುತ್ತದೆ. 
'ಪುಣ್ಯಾತ್ಮರಪ್ಪ, ಪುಣ್ಯಾತ್ಮರು. ದ್ರ ಸ್ವಾಮಿಯರಂತಹ ಪುಣಾ 
ತ್ಮರು ಯಾರಿಲ್ಲ. ಏನು ಪಡೆದು ಬಂದರೋ! ಹೆದರಿಸುವವರು 


೬೬ 


ಕಟ್ಟಿ ಪುರಾಣ 


ಅನ್ನಲಿಕ್ಕೆ ಗಂಡಂದಿರಿಲ್ಲ. ಅವರು ಮಾಡಿದ್ದು, ಅವರು 

ಬಿಟ್ಟಿದ್ದು. ಮನೆಗೂ ಅವರು -ಯಜಮಾನಿಯರು, ಊರ 

ಹೊರಗೂ ಅವರೇ! ಉಳಿದವರೆಲ್ಲ ಗಂಜಿನೀರು ಕುಡಿಯುತ್ತಿ 

ದ್ದರೆ, ಬೆಳಿಗ್ಗೆ ತಂಗಳು ಊಟವಿಲ್ಲ ಎಂದು ಹೆಸರು ಗಂಜಿ 

ಹತ್ತು ಘಂಟಿ ಯಾಗುತ್ತಲೂ, ಜೀವ ಸಂಕಟ ಎಂದು ಬೆಲ್ಲದ 

ಪಾನಕ.... ಮಧ್ಯಾಹ್ನಕ್ಕೆ ಇದ್ದೇ ಇದೆ-ಒಂದು ಸೇರು ಅಕ್ಕಿ ಅನ್ನ, 
ಬೆಲ್ತಿಗೆ* ಬೇರೆ: ಅದರಲ್ಲಿ, ಒಂದು ಪಾವು ಉಪ್ಪಿನಕಾಯಿ ರಸ್ಕ 

ಅರ್ಧಸೇರು ಹಸಿಮೆಣಸು. ನಿತ್ಯಕಟ್ಟಲೆ ಊಟವಾಗುವಾಗ: 
ರುವ ಹೊತ್ತು ಸರಿಯುತ್ತದೆನ್ನಿ. ಊಟವಾದ ಮೇಲೆ ಸಣ್ಣ 

ದೊಂದು ನಿದ್ದೆ" ತೆಗೆದು ಬಂದರೇ -ರಂಗಣ್ಣಯ್ಯನ ಕಟ್ಟಿಗೆ 

ಪುರಾಣ ಕೇಳಲಿಕ್ಕೆ. ಅತ್ತ ಮನೆಕೆಲಸ ತಪ್ಪಿದ ಹಾಗಾಯಿತು. 

ಇತ್ತ ನನ್ನ ಲೆಕ್ಕದಿಂದ ಪಂಛೇರು ಪುಣ್ಯ ಸಂಪಾದಿಸಿದ ಹಾಗಾ 

ಯಿತು... ಸಾಯಂಕಾಲ ಮನೆಗೆ ಹೋದರೆ ಊಟವಿಲ್ಲ, 

ಅಚ್ಛ್ರೇರು ಅವಲಕ್ಕಿ ಮೊಸರು ಇಷ್ಟೆ. ಏಕಾದಶಿಯ ಸುಖ ಅನು 

ಭವಿಸಬೇಕಾದರಂತೂ ಕೆಂಪು ಸೀರೆ ಉಟ್ಟ ಹುಟ್ಟಬೇಕು... 

ಸಾಕು ಇವರ ಪುರಾಣ. ರಾಮಾಯಣ ಇಷ್ಟು ಓದುವ....... 

(ರಾಮಾಯಣ ತೆರೆಯುತ್ತಲೇ ನಗುವನ್ನು ಹ ಹ *“ದಶಶಿರನ್ನ..?* 

(ಎಂದು ಓದುವನು) ಷ್ಟು 

(ಪ್ರವೇಶ ರಾಮಣ್ಣಯ್ಯ.) 

ಕ್ತ ಹ್ಹ.....ಬಂದೆಯೋ ರಾಮಣ್ಣ.....ನಿನ್ನನ್ನು, ಮಳೆ ಬಂದಿತು 
ಎಂದು ನಿನ್ನ ಹೆಂಡತಿ ನೇಗಿಲು ನೊಗ ಹೊರಿಸಿ, ಗದ್ದೆ ಉಳಲಿಕ್ಕೆ 
ಕಳುಹಿಸಿದಳೋ ಎಂಡು ನೋಡಿದೆ. ಇಷ್ಟು ಹೊತ್ತಾದರೂ 
ಒಂದು ಹುಳು ಸಹ ಇಲ್ಲವಲ್ಲ. ಇಷ್ಟರಲ್ಲೇ ರಂಗಣ್ಣಯ್ಯನ 
ಲೆಕ್ಕಕ್ಕೆ ಒಂದು ಸೂಡಿ ಎಲೆ, ಮುಕ್ಕಾಲು ಸೇರು ಹೊಗೆಸೊಪ್ಪು. 
ಖರ್ಚಾಗುತ್ತಿತ್ತು 


ರಾಮಣ್ಣಯ್ಯ: ಹ್ಹ ಹ್ಹ...ರಂಗಣ್ಣಯ್ಯನ ತಮಾಷೆ ಅಂದರೆ ತಮಾ 


ಸೆಯಪ್ಪ. ಮನೆಯವಳು, ನೀನೆಂದ ಹಾಗೆಯೇ, «ಏನು ಮಳೆ 


ಕಟ್ಟಿ ಪುರಾಣ ೬೭ 


ಬಿದ್ದರೂ ಬೀಜ ಹಾಕುವುದಿಲ್ಲವೇ? ಗದ್ದೆಗೆ ಹೋಗುವದಿಲ್ಲ ವೇ? 
ಏನು?” ಎಂದು ಗದರಿಸಿದಳು. ನಾನೂ «ಆಯ್ತು ಅದಕ್ಕೇ 
ಹೊರಟಿ' ಎಂದು ಎದ್ದೆ. ಅವಳು ಅಲ್ಲಿ ಉಳಿದಳು, ನಾನು ಇಲ್ಲಿಗೆ 
ಬಂದೆ. 

ರಂಗೆ:-- ನಿನಗೆ ನಾನು ಅಂದದ್ದೇನು? ಆ ಸುಡುಗಾಡು ಮನೆಯವರ 
ಹೆಣ್ಣು ಬೇಡ. ಅವರ ಕುಲವೇ ಹರಕು ಬಾಯಿಯ ಕುಲ. 
ಅಲ್ಲಿಯ ಹುಡುಗಿ ತಂದರೆ ನಿನ್ನನ್ನು ಸಂತೆಯಲ್ಲಿ ಆರು ಕಾಸಿಗೆ 
ಮಾರಿ, ಮೂರು ಕಾಸಿನ ಹುರಿಯಕ್ಕಿ ಕೊಂಡು, ಇನ್ನು ಮೂರು 
ಕಾಸು ಸೊಂಟಕ್ಕೆ ಸಿಕ್ಕಿಸಿಕೊಂಡು ಬಂದಾಳು ಅಂದಿದ್ದೆನಲ್ಲ. 
ನೀನು ಕೇಳುತ್ತೀಯಾ? ಹುಡುಗಿ ಬೆಳ್ಳಗಿದ್ದಾಳೆ - ಎಂದು ಲಗ್ನ 
ವಾಡೆ. ಬೆಳ್ಳಗಿದೆ ಎಂದು ಜೇಡಿ ಬಳೆದ ಗೋಡೆ ಮದುವೆಯಾಗ 
ಬಹುದಿತ್ತು ಅದರ ಬದಲು. 

ರಾಮ: -- ಆಯಿತಲ್ಲ; ಅದರ ಸುದ್ದಿ ಬಿಡು. ಇನ್ನೂ ಹೊಸ ಹುಡುಗಿ. 
ಸಂಸಾರದಲ್ಲಿ ನುರಿತ ಮೇಲಲ್ಲವೇ ಸುಖದುಃಖ ಗೊತ್ತಾಗು 
ವುದು? ಅಲ್ಲದೆ ಅವಳ ಹತ್ತಿರ ಜಗಳವಾಡಿದರೆ ಮೊದಲಿನ 
ಹೆಂಡತಿಯ ಮಕ್ಕಳ ಜೀವತಿಂದಾಳಲ್ಲ. ಅಂತು ಅಡುಗೆಗಿಡುಗೆ, 
ತನ್ನ ಕೆಲಸ ಎಷ್ಟು ಬೇಕೋ ಅಷ್ಟು ಚೊಕ್ಕಪಾಗಿಯೇ ಸಾಗಿಸಿ 
ಕೊಂಡು ಹೋಗುತ್ತಾಳೆ. ಅಡುಗೆ ಅನ್ನುವಾಗ ನೆನಪಿಗೆ ಬಂತು 
--ಅವಳು ನೆರೆದು ಮನೆಗೆ ಬಂದ ಮೇಲೆ ನಿನ್ನನ್ನು ಮನೆಗೆ ಕರೆ 
ಯಲಿಲ್ಲ ಅಲ್ಲವೇ? ನನಗೂ, ಕರೆದು ಒಂದು ದಿನ ಹುಳಿಯನ್ನ 
ನಿನಗೆ ಮಾಡಿಸಿ ಹಾಕಬೇಕು ಎಂದಿತ್ತು. 

ರಂಗೆ:-- ಏನು! ಹುಳಿಯನ್ನ-ಅನ್ನುತ್ತಲೇ ನಿಲ್ಲಿಸಿದೆ. ನನಗೆ ಪರಮಾನ್ನ 
ಗಿರಮಾನ್ನ ಇದ್ದರೆ ಅಜೀರ್ಣವಾದೀತು-ಎಂದು ಗ್ರಹಿಸಿದೆಯಾ? 

ರಾಮ: -. ಹಾಗಲ್ಲ ರಂಗಣ್ಣ, ಅವಳ ಹುಳಿಯನ್ನದ ಕೈ ಅಂದರೆ 
ಅಂಥದು. 

ರೆಂಗೆ:- ಹೌದು, ಅವಳಿಗೇ ಹುಳಿ ಅಸ್ಟಿದ್ದ ಮೇಲೆ ಅನ್ನ ಸುಮ್ಮನಿರು 
ತ್ರದೆಯೇ! ಅದರಲ್ಲೂ ಬೇರೆ ಅವಳ ಅಪ್ಪ ಬೆಂಗಳೂರಲ್ಲಿ 
ಯಾರೋ ಮೂರು ನಾಮದವರ ಮನೆಯಲ್ಲೇ ಅಡುಗೆಗೆ ಇದ್ದ 


ಷಳ ಕಟ್ಟಿ ಪುರಾಣ 


ನಂತೆ: ಮೂರು ನಾಮದವರು ಅಂದರಿ, ಹೆಣ ಸತ್ತರೆ ಹುಳಿ 
ಯನ್ನದಲ್ಲಿ ಹೂಳಿಡುವವರು. 

ರಾಮ: “ನೀನು ಒಂದು ಸಾರಿ ಉಂಡರಿ ಇಷ್ಟೆಲ್ಲ ತಮಾಷೆಮಾಡ 
ಲಿಕ್ಕಿಲ್ಲ-- 

'ರಂಗ:--ಆಗಲಿ, ಆಗಲಿ, ನಿನ್ನ ಹೆಂಡತಿಯ ನಳಪಾಕ ಒಂದು ದಿನ 
ಊಟಮಾಡಲಿಕ್ಕೆ ಬರುತ್ತೇನೆ. ನಿನ್ನೊಟ್ಟಿಗೆ ನನಗೂ ಮಂಗಳಾ 
ರತಿ ಮಾಡಿದರೆ ಮಾತ್ರ ದೇವರೇ ಗತಿ. ಇರಲಿ ಬಿಡು. ಈಗ 
ರಾಮಾಯಣ ತೆಗೆಯಲೇ, ಈ ಗೀತ: ಪಾರಾಯಣ ಶುರುಮಾ 
ಡಲೇ? 

`ರಾಮ:--ಇವತ್ತೆಲ್ಲಿನ ಗೀತೆ ತಂದೆ? ಇಷ್ಟು ದಿನ ಬರೇ ನಿನ್ನ ರಾಮಾ 
ಯಣ ಕೇಳಿ ಕೇಳಿ ಸಾಕಾಗಿತ್ತು. ಈಗ ಭಗವದ್ಗೀತೆ ಬೇರೆ 
ಬಂತೆ! ಆದರೂ ರಂಗಣ್ಣನ ದೈವಭಕ್ತಿಯೆಂದರೆ ಅಪಾರವಪ್ಪ. 
ಸದಾ ಪುರಾಣ ಗೀತೆಯೆಂತಲೇ ಇದ್ದಾನೆ ಪುಣ್ಯಾತ್ಮ. 

ರಂಗೆ:- ಐ ಮಂಕು, ನಿಜಕ್ಕೂ ಗೀತೆ ಹೌದೆಂದು ತಿಳಿದೆಯಾ? ಇಸ್ಸೀ 
ಟು ಪುರಾಣ ಶುರುಮಾಡುವಾ-ಎಂದು ಹೇಳಿದೆ ನಾನು. 

/ರಾಮ:--ಹ್ಟ ಹ್ಹ ಹ್ಹಾ. ರಂಗಣ್ಣನ ತಮಾಷೆಯೇ! ನಾನು ನಿಜಕ್ಕೂ 
ಗೀತೆಯೇ ಎಂದು ತಿಳಿದಿದ್ದೆ... ಇಸ್ಪೀಟೇ....ಹ್ರ ಹ್ಹ... ಇಸ್ಪೀಟು 
ಅಂದರೆ, ಇಬ್ಬರೇ ಏನು ಆಡುವುದು? ಬೇರೆ ಯಾರೂ ಇಲ್ಲ. 
ಆಡಿದರೆ ಕತ್ತೆ ಆಟ ಆಡಬೇಕು ಅಡುವ ಮೊದಲೇ ಕತ್ತೆ ಯಾರು ' 
ಆಗುತ್ತಾರೆ ಅನ್ನಬಹುದು. 

ರಂಗ:--ಹೌದು ಹೌದು. ರಂಗಣ್ಣ ಯ್ಯನಿಂದ ಕತ್ತೆ ಅನಿಸಿಕೊಂಡರೆ 
ನಿನಗೆ ಅನಮಾನ. ನಿನ್ನ ಆ ಜೇಡಿ ಹುಡುಗಿ ನಿನ್ನನ್ನು ಕತ್ತೆ 
ಯಾಗಿ ಮಾಡಿದರೂ ನಿನಗೆ ಸಿಟ್ನಲ್ಲ. 

ಶಾಮ: ಸಾಕು, ಸುಮ್ಮನಿರು ರಾಮಾಯಣ ಓದು, ಬಹಳ ದಿನ 
ಆಯಿತು ಕೇಳದೆ. 

ರೆಂಗ: - ರಾಮಾಯಣವೇ! ಆಯ್ತು ಓದುವ. ನಾಲ್ಕು ಜನ ಆಗುವ 
ವರೆಗೆ ಅದೇ ಗತಿ. (ಓದುತ್ತ) ಹ ಪ್ಪ....... 

ರಾಮ: -- ಏನು ನಕ್ಕುಬಿಟ್ಟಿ? 


ಕಟ್ಟಿ ಪುರಾಣ ೬೯: 


ರಂಗ:--ನೀನು ಬರುವಾಗಲೂ ಅದನ್ನೇ ಕಂಡು ನಕ್ಕದ್ದು, “ದಶಶಿ' 
ರನ” - ಎಂದು ಇದೆಯಲ್ಲ. ನನಗೆ ಇಷ್ಟು ರಾಮಾಯಣ ಓದಿ 
ದರೂ (ಈ ದಶಶಿರನ' ಬಂದ ಕೂಡಲೆ ನಗುವು ಬರುವುದೇ. ಆ: 
ಮುಂಡೇಗಂಡ ಹತ್ತು ತಲೆ ಹೊತ್ತುದಾದರೂ ನಿಜವೇ? ಅದನ್ನು 
ತೆಗೆದುಕೊಂಡು ಮಲಗುವುದು ಹೇಗೆ? ಮಲಗಿದರೆ ಶರೀರ 
ಮಗುಡಲಿಕ್ಕಿಲ್ಲ. ಹೆಣ ಬಿದ್ದ ಹಾಗೆ ಬಿದ್ದಿರಬೇಕು. ಶೀತ ಆದ: 
ರಂತು, ತೆನ್ನಾಲಿ ರಾಮಕೃಷ್ಣನು ಕಾಳಿಕಾಂಬೆಗೆ ಅಂದ ಹಾಗೆ- 
ಸಿಂಬಳ ಶೆಗೆಯಲು ಬಲು ಪಜೀತಿ. ಆದರೂ ಚಿಂತೆ ಇಲ್ಲ. 
ಇಪ್ಪತ್ತು ಕೈಗಳಿವೆಯಂತೆ. | 

ರಾಮ: - ಹತ್ತು ತಲೆಯಿದ್ದರೆ, ಹತ್ತು ಬಾಯಿಗಳುಂಟು ಎಂದಾ 

ಟ ಯಿತು. 

ರಂಗ:-- ತಲೆಯಿಲ್ಲದವರಿಗೂ ಬಾಯಿಯಿರುತ್ತೆ. 

ರಾಮ: -- ಹಾಗಲ್ಲವೋ? ಹತ್ತು ಬಾಯಿಗಳಿಂದಲೂ ಅವನು ಉಣ್ಣು 
ತ್ರಿದ್ದನೋ ಎಂದು. ಒಂದು ಹೊಟ್ರಿಯಿರುವಾಗ ಹತ್ತು ಬಾಯಿ. 
ಗಳಿಂದ ತಿನ್ನುವುದು ಏಕೆ? ಒಂದೇ ಬಾಯಿಯು ಸಾಕು. 

ರೆಂಗ: - ಹೌದು ಹೌದು, ಜೋರಿನ ಹೆಂಗಸು ಮನೆಯಲ್ಲಿದ್ದರೆ ಹತ್ತು 
ಬಾಯಿಗಳಿಗೆ ಒಂದು ಬಾಯಿ ಸಾಕು. 

ರಾಮ: -- ನಿನ್ನದು ಇಲ್ಲದ್ದೇ ಕುತಂತ್ರದ ಮಾತು. 

ರಂಗ: -- ಮತ್ತೆ ರಾವಣನಿಗೆ ಇಲ್ಲದ ಹತ್ತು ತಲೆ ಇತ್ತು ಅನ್ನುವಾಗ... 

ರಾಮ: -- ರಾವಣನಿಗೆ ಹತ್ತು ತಲೆ ಇದ್ದಿರಲಿಲ್ಲ ಎಂತಲೋ ನಿನ್ನ ಅಭಿ 
ಪ್ರಾಯ? 

ರಂಗ:-- ಬರೆದವನಿಗೆ ತಲೆ ಕಡಿಮೆಯಾದ್ದರಿಂದ, ತನ್ನಂತೆ ಅವನೂ 
ಕೆಡಬಾರದು ಎಂದು, ತನಗಿಲ್ಲದ ಒಂಭತ್ತು ತಲೆ ಅವನಿಗಿರಿಸಿದ. 

ರಾಮ: -- ನೀನು ಇದೇ ಅರ್ಥ ಹೇಳಿದರೆ, ನಿನ್ನ ಮನೆ ಜಗುಲಿಯ 
ಮುಂದೆ ಅಮ್ಮಗಳೊಂದೂ ರಾಮಾಯಣ ಕೇಳಲಿಕ್ಕೆ ಸುಳಿಯ 
ಲಿಕ್ಕಿಲ್ಲ. 

ರಂಗ: - ಅವರು ಬರಲಿಲ್ಲವೆಂದು, ವಕೀಲರು ಕಕ್ಸಿಗಾರರನ್ನು ಕಾದು 
ಕುಳಿತ ಹಾಗೆ, ನಾನು ಕುಳಿತಿರುವುದೂ ಇಲ್ಲ. 


೩೦ ಕಟ್ಟಿ ಪ್ರರಾಣ 


ರಾಮ: -- ಹಾ! ನೀನು ವಕೀಲರು ಎನ್ನುವಾಗ ನೆನಪಾಯಿತು. ನನ್ನ 
ಆ ನಂಬ್ರ ಒಂದು ಗೋವಿಂದ ಆಯಿತು. ವಕೀಲ ಶ್ಯಾಮ 
ರಾಯನಿಗೆ ಇಷ್ಟು ರುಸುಂ ತಿನಿಸಿದ್ದು ವ್ಯರ್ಥವಾಯಿತು. 

ಪೆಂಗ: - ಅಯ್ಯೋ ಮರುಳೇ, ಶ್ಯಾಮರಾಯ ನಿನ್ನ ವಕೀಲನೇ! ಅವನಿ 
ಗಾದರೆ ರುಸುಮೇ ಬೇಕೆಂದಿದ್ದಿಲ್ಲ. ಒಳ್ಳೇ ಎರಡು ಡಜನು 
ಬಿಸ್ಕುಟು ಅಂಬೋಡೆ ಮಾಡಿ ತೆಗೆದುಕೊಂಡು ಹೋಗಿ ಕೊಟ್ಟಿ 
ದ್ದರೆ ನಿನ್ನ ಕೇಸು ವ್ಯವಹರಿಸುತ್ತಿದ್ದ. ಗುಣ, ಈಗ ಆಗುವಷ್ಟೇ 
ಆಗುತ್ತಿತ್ತು ಅನ್ನು. 

ಶಾಮ: -- ಅದೇನು ಹಾಗೆ ಅನ್ನುತ್ತೀ? 

ರಂಗ:--ಹಾಗೆನ್ನದೆ ಏನು? ಅವನಿಗೆ ಏನು ವಕಾಲತು ಉಂಟು ಎಂಡು 
ತಿಳಿದಿದ್ದಿ? ಅವನು, ಈ ಆಳ್ವ, ಆ ಕಿಣ್ಕಿ ಇವಕ್ಕೆಲ್ಲ ವಕಾಲತು 
ಉಂಟು ಎಂದು ತಿಳಿದೆಯಾ?ನಿನಗೆ ಭ್ರಮೆ. ಮನೆಯಲ್ಲಿ ಸುಮ್ಮನೆ 
ಬಿದ್ದಿರಲಾರದ ಢೌಲಿಗೆ ಕೋರ್ಟಿಗೆ ಹೋಗಿ ಬಿದ್ದಿರುವುದು. 
ಮುನ್ಸಿಫರು ಎದ್ದರೂ ಇವರು ಕುರ್ಚಿ ಬಿಡುವ ಹಾಗಿಲ್ಲ. ಮಾ 
ರಣೆ ದಿನ ೧೦ ಘಂಟೆ ಆಗುವುದರೊಳಗೆ ಶಾಲೆ ಮಕ್ಕಳ ಹಾಗೆ 
ಇವರು ಹಾಜರು. ಬೇರೆ ವಕೀಲರು ಬಂದು ಇದ್ದ ಮೂರುವರೆ 
ಕುರ್ಚಿ ಭರತಿ ಮಾಡಿದರೆ ತಮಗೇನು ಗತಿ ಎಂಬ ಹೆದರಿಕ್ಕೆ.. 
ಹೌಡೋ, ಈ ವಾರದ ಪೇಪರು ನಿನಗೆ ಬರಲಿಲ್ಲವೋ? ಒಂದಿಷ್ಟು 
ಸುದ್ದಿ ಹೇಳಿಬಿಡು. ಭಾರೀ ಮನುಷ್ಯ ಆದ ನಮ್ಮ ರಾಮಣ್ಣ, 
ಪೇಪರು ತರಿಸಿ ಓದುತ್ತಾನೆ ಅಂದ ಮೇಲೆ. 

ಹಟ bo ತರಿಸುವುದು ಅಂದರೆ ನಾನೇನು ಹೇಳಿ, ಬರೆದು, 

ತರಿಸಿದ್ದಲ್ಲ. ಮಂಗಳೂರಿಗೆ ಹೋದಾಗ ನಮ್ಮಕವಮ್ತಿ ವಕೀಲರು 
ಅಂದರು: "ಇದೊಂದು ಪೇಪರು ಇರಲಿ ನಿಮಗೆ. ಊರಿನ 
ಸುದ್ದಿಯೆಲ್ಲ ಬರುತ್ತದೆ'-ಎಂದು. ಆಗಲಿ ಎಂದೆ. ಅವರ ಎದು 
ರಿಗೆ "ಇಲ್ಲ' ಅನ್ನಲಿಕ್ಕೆ ಬರುತ್ತದೆಯೇ? ಅಲ್ಲೇ ಒಣ ಡೌಲಿಗೆ 
ಮೂರು ರೂಪಾಯಿ ಜುಲುವಮಾನೆ ತೆತ್ತು ಬಂದೆ. ಐದಾರು 
ತಿಂಗಳಾದುವು. ಬರುತ್ತಾ ಇದೆ. , ಮುಂದಿನ ವರುಷ ಬೇಡ 


ಎನ್ನುವುದೇ. ಸರಿ. 


ಕಟ್ಟಿ ಪುರಾಣ ೭೧ 


ರಂಗ: - ಇರಲಿ, ಯಾರಾರ ಮನೆ ಸುಟ್ಟಿತು; ಎಲ್ಲೆಲ್ಲಿ ಹೆಂಡತಿ ಗಂಡ 
ನಿಗೆ ಚೂರಿ ಹಾಕಿದಳು; ಯಾರಾರು ಕದ್ದು ಜೈಲಿಗೆ ಹೋದರು- 
ಎಂದು ಊರಿನ ಪುರಾಣವೆಲ್ಲ ಬರುತ್ತದೆ, ಕಸಬು ಇಲ್ಲದ ಒಬ್ಬ 
ನಾರದ ಮಂಗಳೂರಲ್ಲಿ ಕುಳಿತು ಸುದ್ದಿ ಜಮಾಯಿಸುತ್ತಿರುವಾಗ 
ನೀನು ಬಿಡಬೇಕೆ? ಈ ಸಾರಿ ಬರಲಿಲ್ಲವೋ-ಆ ವಜ್ರತೇಜವೋ, 
ಪಾಕವೋ ಅದರ ಸುದ್ದಿ. ಒಬ್ಬನು ಒಂದು ದಿನ ಅರ್ಧತೊಲೆ 
ತಿಂದರೆ ಮರುದಿನವೇ ಆನೆಯ ಹಾಗೆ ಆಗುತ್ತಾನಂತೆ. ನಿನ್ನ 
ಮಾತ್ಮಾಗಾಂಧಿಗೆ ಒಂದು ಸೇರು ಕೊಡಿಸಿದರೆ ಒಂದು ಖಂಡಿ 
ಯಾದರೂ ತೂಕ ಹೆಚ್ಚೀತು......ಅದಿರಲಿ, ನಿನ್ನ ಮಾತ್ಮಾ 
ಗಾಂಧಿ ಸುದ್ದಿಯೇನು? ಇನ್ನೂ ಜೈಲಿನ ಒಲೆಗೆ ಇದ್ದಾನೆಯೇ 
ನಿನ್ನ ಮಾತ್ಮಾ-- ಅಥವಾ ಹೊಲೆಯರ ಗುಡಿಯಲ್ಲಿದ್ದಾನೆಯೇ! 

ರಾಮ: - ಏನೋ ಅಪ್ಪ. ಇವತ್ತಿನ ಪೇಪರಿನಲ್ಲಿ “ಮಹಾತ್ಮಾ ಗಾಂಧಿ 
ಯವರುಲಂಡನಿಗೆ ರೌಂಟೀ ಕಾಕ್ಫೈಸ್ಟಿಗೆ ಹೋಗುವರು” ಎಂದಿದೆ 
ಯಪ್ಪ. ಎಲ್ಲಿ ಲಂಡನೋ, ಎಲ್ಲಿ ಗಾಂಧಿಯೋ! ಎಲ್ಲಿಂದೆಲ್ಲಿಗೆ 
ಹೋಗುವುದು! ಆದರೂ ಪುಣ್ಯಾತ್ಮನಪ್ಪ. ಬಲು ಕೀರ್ತಿಗೆ 
ಬಂದನು. 

ರಂಗ: -- ಕೀರ್ತಿಗೆ ನಮ್ಮ ಕಳ್ಳ ಬೊಗ್ಗು ಬರಲಿಲ್ಲವೇ? ನಾಳೆ ನೀನೂ 
ಬರಬಹುದು. ಹೌದೋ ರಾಮಣ್ಣ--ನಿನ್ನ ಮಾತ್ಮಾ ಗಾಂಧಿಯ 
ವರು ಲಂಡನಿಗೆ ಕಾಂಪ್ರೆಸ್ಸಿಗೆ ಹೋಗುವಾಗ ಒಂದಿಷ್ಟು ಹುಳಿ 
ಯನ್ನವನ್ನು ಮಾಡಿಸಿ ಕಳುಹಿಸಯ್ಯ, ಅಲ್ಲಿ ಬಿಳಿ ಮುಖದವರಿಗೆ 
ಅದನ್ನು ತಿನಿಸಿ, ಅವರು ಮರುಳಾದರೆ, ಸ್ಪರಾಜ್ಯ ಬರುವಾಗಲೇ 
ಗಾಂಧಿ ಮಾತ್ಮನಿಗೆ ಕೊಡಲಿಕ್ಕೂ ಸಾಕು. ಆ ಬಿಳಿ ಮಂಗಗಳು 
ಹುಳಿಯನ್ನ ಸ್ಪಪ್ನದಲ್ಲಿ ತಿಂದಿರಲಿಕ್ಕಿಲ್ಲ. 

ರಾಮ: -- ಅದು ಹೌದಯ್ಯ. ಅವಕ್ಕೆ, ಹುಳಿಯನ್ನ ಈ ಪತ್ರೋಡೆ, 
ಹೋಳಿಗೆ ಎಂದರೆ ಭಾರಿ ಅಶ್ಚರ್ಯ ಕಾಣಲಿಕ್ಕೆ ಸಾಕು. ನಮ್ಮೂ 
ರಿಗೆ ಬಂದವ ಯಾರದು? “ಬೇತೆಟ್‌” ದೊರೆಯೋ? ಅವನಿಗೆ 
ಹರೋ ಎರಡು ಸುಕ್ಕಿನುಂಡೆ ಕೊಟ್ಟರಂತೆ. ಅವನಿಗೆ ಅವನ್ನು 
ಕಂಡು ಆಶ್ಚರ್ಯವಾಯಿತಂತೆ. ದು ಸಿಹಿ, ಚೀಲದೊಳಗೆ 


೭೨ ಕಟ್ಟಿ ಪುರಾಣ 


ಹೇಗೆ ತುಂಬಿದ್ದಾರೆ” ಎಂದು ಕೇಳಿದನಂತೆ....... ಹ್ಹ. ಹ್ರ. ಹ್ಹ. 
ಹೌದೋ ರಂಗಣ್ಣ, ಈ ಬಿಳಿ ಜನಕ್ಕೆ ಬಾಲ ಉಂಟಿಂಬುದು. 
ನಿಜವೇನೋ- ಎಲ್ಲರೂ ಅನ್ನುತ್ತಾರಲ್ಲ. 

ರಂಗ:-- ಅದು ಖಂಡಿತ. ಕಿಸ್ಕಿಂಧೆಯ ರಾಮನ ಸೇನೆಯವರೇ ವಿಲಾ 
ಯತಿಗೆ ಹೋಗಿ ಕಾಲಾಂತರದಲ್ಲಿ ಬಿಳಿ ಜನ ಆದದ್ದಲ್ಲವೋ. 

ರಾಮ: -- ಹಾಗಾದರೆ ನಿಜಕ್ಕೂ ಅದು ಹೌದು. ನಾನು ಬರೇ ಕಟ್ಟು 
ಕಥೆಯೆಂದೇ ತಿಳಿದಿದ್ದೆ. ಆದರೂ ಮಂಗಗಳ ಸಾಹಸ ಸಾಕು! 

(ದೂರದಿಂದೆ ಹಾಡೊಂದು ಕೇಳಿಸುವುದು.) 

ರಂಗ:-- ತಡಿ, ತಡಿ ಯಾರೋ ನಾರದರು ಬಂದ ಹಾಗೆ ಇದೆ.......... 
ಯಾರಣ್ಣ. ಏಕನಾದದ ಸ್ವರ! ದಾಸಕೋ? ಒಂದು ವರುಷ 
ವಾಯಿತು. ಈ ಪುರಂದರ ದಾಸರ ಮೊಮ್ಮಕ್ಕಳು ನಮ್ಮ ಗ್ರಾಮಕೆ 


ಬಾರದೆ, ಸುಮ್ಮನಿರು. ಏನು ಪದ ಅದು.....? “ಬವ ಜತ 
ನಿನ್ನ ಬಳಿಗೆ ಬಂದು......?” ಮತ್ತೇನು ಬೇಡುವುದು? ಎರಡು 
ಪಾವು ಅಕ್ಕಿ. ಹೆಣ್ಣು ಮಕ್ಕಳಿದ್ದರೆ ಒಂದು ತೆಂಗಿನಕಾಯಿ, 
ಏನಾದರೂ ಹರಕು ಬಟ್ಟೆ-ಇಷ್ಟು ಜಾಸ್ತಿಯಾಗಿ. ಗಾಂಧಿ ಸ್ಪರಾಜ್ಯ 
ನನಗೆ ಸಿಗಬೇಕು. ಈ ದಾಸರು ಎಂಬವರನ್ನೆಲ್ಲ ತುಪ್ಪದ ಕಡಾಯಿ 
ಯಲ್ಲಿ ಕಾಯಿಸಿ-ತುಪ್ಪ ಯಾವ ಮಣ್ಣನಗೆ.ಎಣ್ಣೆ ಕಡಾಯಿಯಲ್ಲಿ 
ಕುದಿಸುತ್ತಿದ್ದೆ...ಇವರಿಗೆ ಯಾರೂ ಯಜ್ಞೋಪವೀತ ಕೊಡುವ 
ವರಿಲ್ಲದೆ ಹೋಯಿತು. ಕೊಟ್ಟಿದ್ದರೆ ಬ್ರಾಹ್ಮಣರಾಗಿ ವೇದಮಂತ್ರ 
ಹೇಳುತ್ತಾ ಬರಲಿಕ್ಕೂ ಸಾಕು. ಹೌದು, ಬ್ರಾಹ್ಮಣರು ಸಾಗು. 
ವಳ್ಳಿ ತೊಡಗಿದ ಮೇಲೆ ಇವರು ವೇದಪಾಠ ತೊಡಗಿದರೆ ನನು 
ತಪ್ಪು? ಅರೇ....ಗಾನ ಬದಲು ಆಯಿತು. ಅದನ್ನೇ ಹೇಳಿದ್ದರೆ 
ಚೆನ್ನಾಗಿತ್ತು. “ಏನ ಬೇಡಲಿ ನಿನ್ನ ಬಳಿಗೆ ಬಂದು”-- ಅಂದಿದ್ದರೆ 
"ದಮ್ಮಯ್ಯ ಏನೂ ಬೇಡ ಬೇಡ' ಅನ್ನುತ್ತಿದ್ದೆ. ಇದೇನು ಹಾಡು! 
“ಕಂಡುಕಂಡು ನೀಯೆನ್ನ ಕೈ ಬಿಡುವಕೇ ರಂಗ...” ಹ್ಹ. ಕ್ಟ. 
ಈ ಕಂಡು! ರಂಗಣ್ಣನೇ ಕರೆಯುತ್ತಾ ಇದ್ದಾನೆ. ರಾಮಣ್ಣಾ 
ಯಾರೆಂದು ಕಂಡು ಬಾ. ಬೇಗ...ಬೇಗ..(ರಾಮಣ್ಣನು ನೋಡಲು. 


1 ಕಂಡು-ತುಳುನಿನಲ್ಲ ಕಳ್ಳ ಎಂದರ್ಥ. 


ಕಟ್ಟಿ ಪುರಾಣ ೭೩ 


ಹೋಗುವನು.) "ಕಂಡು ಕಂಡು ನೀಯೆನ್ನ ಕೈ ಬಿಡುವರೇ ರಂಗ” 
-ಹೀಗೆ ಭಿಕ್ಷೆ ಬೇಡುವವರು ಹೆಚ್ಚಾದರೆ ಊರೊಳಗಿನ ರೈತರು 
ಕೈಯ್ಯುಕಾಲು ಒಟ್ಟಿಗೆ ಬಿಡುವುದೇ ಸರಿ. (ರಾಮಣ್ಣನು ನೋಡಿ 
ಕೊಂಡು ನಗುತ್ತ ಬರುವನು.) 
ಯಾರು ಅದು ಹೊಸ ದಾಸ!ಬೆಕ್ಕಿನ ಕೊಂದವರ್ಯಾಕೋ' ಪೈಕಿ 
ಜನವೋ. ಅವು ಒಂದು ಸಾರಿ ಎದ್ದ ರೆ ಹಾತೆ ಎದ್ದ ಹಾಗೆ ಏಳು 
ವುದುಂಟು, 
ರಾಮ:-- ಅಯ್ಯಯ್ಯೊ ರಂಗಣ್ಣ, ತಮಾಷೆಯೇ ತಮಾಸೆ....... ದು 
ನ ಟಾ ರಂಗು ಶುರುಮಾಡಿಬಿಟ್ಟಿದ್ದಾನೆ. Ne 
ಮೂರು ನಾಮ ಬೇರೆ: ಶಂಖ, ರುತಾಗಟಿ.....ಯಾವ ದೇವರ 
ಗುಡಿಯಿಂದ ಕದ್ದನೋ.... 
ರಂಗ:-- ಯಾರು ಯಾರು? 
ರಾಮ: - ನಮ್ಮ ಇವನಪ್ಪ ಇವನು. ಐತು... 
ರೆಂಗ: - ಐತು. 
ರಾನು:- ಆ ಸಟ: ಅವ ಐತು...ಜೇಡರವ....ಅಲಾಬಿ 
ಸಮಯವೇ ಇದು? 
ರಂಗೆ:-- ಯೂರು ಐತುವೇ? ಅಟ್ಟಿಕಾಲು ಐತುವೇ! ಛೇ ಅವನಿಗೆ ಈ 
ಸ್ವರ ಎಲ್ಲಿಂದ ಬಂದೀತು? 
ರಾಮ: -- ಅವನು ಜಾತಿ ಜೇಡರವನಲ್ಲ; ಸ್ವಲ್ಪ ಬೆರಿಕೆ ಬಾಬತ್ತು. 
ರೆಂಗ:-- ನಿಜಕ್ಕೂ ಅವನೇ ಹೌದೋ? 
ರಾಮ: ಚತತ 
ರಂಗೆ: - ಎಲ್ಲಿಗೆ ಹೊರಟ ಹಾಗಿದೆ? 
ರಾಮ: -- ಸವಾರಿ ಕಟ್ಟಿಗೇ ಬರುವ ಹಾಗೆ ಕಾಣುತ್ತದೆ. 
ರಂಗ:-- ಬರಲಿ, ಬರಲಿ. ಒಂದು ನಕಲಿ ಮಾಡುವ. ನಾನೆಂದುದಕ್ಕೆ 
ನೀನು ಹೂಂಗುಟ್ಟುತ್ತಿರಬೇಕು. 
(ಐತುವು ಬರುನನು. “ಕಂಡು ಕಂಡು ಸೀಯೆನ್ನ ೫ ಎಂಬ ಹಾಡನ್ನು 
“ಹಾಡಿ ಮುಗಿಸಿ ಶಂಖ ಊದುವನು.) 


ಐತು: - ಜಯವಾಗಲಿ, ಧನಿಯರೇ ಜಯವಾಗಲಿ! 


೩೪ 


ಕಟ್ಟಿ ಪ್ರರಾಣ 


ರಂಗ: (ಆ) ಅದು ಬೇರೆ ಇದೆ. (ಪ್ರ) ಐತು ದಾಸರೇ ಇನ್ನೊಂದು 


ಯಾವುದಾದರೂ ಕೀರ್ತನೆ ಹಾಡಿ.ನನಗೆ, ರಾಮಣ್ಣ, ನಮ್ಮ ಐತು 
ವಿಗೆ ಇಷ್ಟೆಲ್ಲ ಕೀರ್ತನೆ ಬರುತ್ತದೆ ಅಂತ ತಿಳಿದಿರಲಿಲ್ಲ. ಅವನು 
ಬರಿಗೈಯಿಂದ ಭಿಕ್ಷೆ ಬೇಡಲಿಕ್ಕೆ ಬರುವುದನ್ನು ಕಂಡು ನನಗೆ 
ಸಿಟ್ಟಾಗುತ್ತಿತ್ತು. ನಿಜಕ್ಕೆ ಅನ್ನುತ್ತೇನಲ್ಲ: “ದಾಂಡಿಗ ಸಿಗಿದರೆ, 
ಆರು ಕೊಡಿ ಮೋಪು3 ಆದಾನು. ಬೇಡಲಿಕ್ಕೇನು ದಾಡಿ” ಎಂಡು 
ಕಾಣುತ್ತಿತ್ತು. ಈಗಾದರೋ ಇಷ್ಟಿಷ್ಟು ವೃಥೆಯಿಲ್ಲ ನೋಡು. 
ಯಾಕೆಂದರೆ. -ಬರಿದೆ ಬಂದು “ಅಯ್ಯ, ಪಡಿ3” ಅನ್ನುವುದಿಲ್ಲ. 
ಪಾವೋ, ಸೇರೋ, ಅಕ್ಕಿಯನ್ನು ಕೊಟ್ಟರೆ, ಬ್ರಾಹ್ಮಣರು ಅಮ 
ವಾಸೆ ದಿನ ಮನೆಗೆ ಬಂದು ತಿಂಗಳ ಪಂಚಾಂಗವನ್ನು ಓದಿ ತಿಳಿ 
ಸಿದ ಹಾಗೆ, ದೇವರ ನಾಮ ಕೇಳಿಸುತ್ತಾನೆ ನೋಡು. ಅಂಥಾ 


ಪುಣ್ಯದ ಕೆಲಸವನ್ನು ಯಾರು ಮಾಡಬೇಕು ಈ ಕಲಿಯುಗದಲ್ಲಿ? 


ರಂಗ: 


ಯಾವಾಗ ಆ ಪುಣ್ಯಾತ್ಮ ಪುರಂದರದಾಸ ಪ್ರಾಣಬಿಟ್ಟನೋ, 
ಅವನೇನು ಪ್ರಾಣಬಿಡುತ್ತಾನೆ, ನಮ್ಮ ಅಜ್ಞಾನ, ಅಂತು ಯಾ 
ವಾಗ ಬಿಟ್ಟನೋ ಅವನ ಹಿಂದೆಯೇ ಹೋಯಿತು ಅವನ 
ಕೀರ್ತನೆ. ಏನೋ ಐತುವಂಥ ಪುಣ್ಯಾತ್ಮರು ಹುಟ್ಟಿ, ಅದನ್ನು 
ನಮ್ಮಂಥ ಪಾಪಿಷ್ಕರ ಕಿವಿಗೆ ಕೇಳಿಸುತ್ತಾರಲ್ಲ. ಅದೇ ದೊಡ್ಡ 
ಪುಣ್ಯ. ಪ್ರುಣ್ಯಾತ್ಮನಪ್ಪ ಐತು ದಾಸ! 


:— ನನ್ನದೇನು ಪಾಪಿ ಜನ್ಮ, ಗೈಯ್ಯುವ ಗತಿಯಿಲ್ಲದೆ ಮನೆಮನೆ 
ತಿರುಗುವುದು. 
— ಹಾಗೆನ್ನಬೇಡ ಐತು, ಅನ್ನಬೇಡ. ಹೊಟ್ಟಿ ಹೊರೆಯುವ 


ಕೆಲಸ ಈ ಪ್ರಪಂಚದಲ್ಲಿ ದೊಡ್ಡದಲ್ಲ. ಒಂದು ನಾಯಿ ಮಾಡು 
ತ್ತದೆ. ಆದರೆ ದೇವರ ನಾಮ ಹೇಳಿ ಭಿಕ್ಸೈ ಎತ್ತುವುದೆಂದರೆ 
ಸುಮ್ಮನೆ ಅಲ್ಲ. ಅದಕ್ಕೆ ಪಡೆದೇ ಬರಬೇಕು. ಎಷ್ಟೆಂದರೂ 
ನೀನೊಬ್ಬ ಪುಣ್ಯಾತ್ಮ 


ಐತು: - ನನ್ನದೇನು ಸುಟ್ಟ ಪುಣ್ಯ ಸ್ವಾಮಿ. ಮಧ್ಯಾಹ್ನದ ವರಿಗೆ ತಿರು 


ಗಿದರಿ, ಎರಡು ಪಾವು ಅಕ್ಕಿ ಸಿಗುವುದಿಲ್ಲ. 


ಸನೋಪು-ಸಾಜ. 2-ಭಿಕ್ಷ. 


ಕಟ್ಟಿ. ಪುರಾಣ is 


ಪಂಗ:- ಅದು ಹಿಂದಾಯಿತು ಬಿಡು. ನಾನೇ ಅಂದೆನಲ್ಲ: ನನಗೆ 
ಕಂಡದ್ದನ್ನು. ಈಗಲಾದರೆ ದಾರಿ ಮೇಲೆ ಹೋಗುವವರು ನಿನ್ನ 
ಕಾಲಿಗೆ ಬಿದ್ದು ದೇವರ ನಾಮ ಕೇಳಿಕೊಂಡು ಹೋದಾರು. 
ಅಕ್ಕಿಯ ಮಾತು ಬಿಡು. ಭತ್ತ ಕುಟ್ಟಿದರೆ ಅಕ್ಕಿಯಾಗುತ್ತದೆ 
ಎಂದು ಚಿಕ್ಕ ಮಗುವಿಗೂ ಗೊತ್ತಿದ್ದ ಮಾತು. ಆದದಡೆ ದೇವರ 
ನಾಮ!...... ಅಂತಹ ಪುರಂದರನಿಗೇ ಜೋಳಿಗೆ ತುಂಬದ ದಿನ 
ಸ್ಟೊ (ಇತ್ತಂತೆ! ಮೂಢ ಜನರು. ದಾಸರ ಯೋಗ್ಯ ತೆ ಅವರಿ 
ಇ ಗೊತ್ತು? ಪುಣ್ಯಾ ತ್ಮನಪ್ಪ... 
ಐತು: - ಅಯ್ಯೋ ಬಿಡಿ ಅಂದರೆ. 
ರಾಮ: | ಐತುದಾಸ. ರಂಗಣ್ಣನ ವಿಚಾರ ನಿನಗೆ ಗೊತ್ತಿ ಸ್ರ 
ಅವನ ಮುಂದಿರುವುದೇನು ನೋಡು: ಸಾಕ್ಸಾತ್‌ ರಾಮಾಯಣ. 
ಹಗಲೂ ರಾತ್ರಿಯೂ ಅವನಿಗೆ ದೇವರ ಚಿಂತೆಯಲ್ಲದೆ ಬೇರೆ 
ಇಲ್ಲ. ನನ್ನಂಥವರು ಇಲ್ಲಿಗೆ ಬಂದು ಬಿದ್ದಿರುವುದು ಯಾವುದಕ್ಕೆ? 
ಏನಾದರೂ ರಾಮನಾಮ ಕಿವಿಗೆ ಬೀಳಲಿ! ಅದರಿಂದಲಾದರೂ 
ನಮ್ಮ ಜನ್ಮ ಪುನೀತ ಆಗಲಿ ಎಂದು. ಈಗ ನಿನ್ನಂಥವರು ಮನೆ 
ಬಾಗಲಿಗೆ ಬಂದರೆ ಅವನ ಹೊಟ್ಟಿ ಎಷ್ಟು ತಂಪಾಗಲಿಕ್ಕಿಲ್ಲ... 
ಹೆಚ್ಚೆಂದರೆ ಮುಖಸ್ತುತಿ ಮಾಡುತ್ತಾರೆ ಅನ್ನುವೆ.......ಬೇಡ ಆ 
ಮಾತು....ಇರಲಿ, ಒಂದು ದಾಸರ ಪದ ಅನ್ನು. 
ಪಂಗ:- ಅಯ್ಯೋ ಮರತೇಬಿಟ್ಟೆ, ಪಾಪಿ ಜನ್ಮ ಅನ್ನುವುದು ಅದಕ್ಕೆ. 
`ಆಕಂಡು ಕಂಡು...ಅಲ್ಲ, ಅದೆಂಥದು ರಾಮಣ್ಣ ಆಗ ಬರುತ್ತಾ 
ದಾಸರು ಅಂದದ್ದು... 
`ರಾಮ: -- ಹಾಡೇ. ನೆನಪು ಮಾಡುತ್ತೇನೆ........ ಥೂತ್‌ ಮುಂಡೇದು 
ಗಂಟಲಲ್ಲಿದೆ, ಬಾಯಿಗೆ ಬರಲೊಲ್ಲದು. 
ಐತು: ಯಾವುದು? “ಏನ ಬೇಡಲಿ ನಿನ್ನ ಬಳಿಗೆ ಬಂದು” 
ರಂಗ: - ಅದ್ದೇ, ಅದ್ದೇಬೇಸರ ಇಲ್ಲದಿದ್ದರೆ ಅನ್ನುತ್ತೀರಾ? 
“ಅತು: -- ನನಗೆಂಥ ಬೇಸರ! ತಾವು ಅಷ್ಟು ಕೇಳಲು ಆಸೆಪಡುವಾಗ 
ಹೇಳಲು ನನ್ನ ಗಂಟೇನು ಖರ್ಚು! 
-ರಂಗ:-- ಆ ಪುರಂದರದಾಸರಿಗೂ ಹಾಗೆಯೇ ಅಂತೆ..... ಹಾಡಿದಷ್ಟು 


ಕಿ 


೭೬ ಕಟ್ಟಿ ಪುರಾಣ 


ತೃಪ್ತಿಯಿದ್ದಿಲ್ಲವಂತೆ! 

ಐತು: -- ಅವರಿಲ್ಲಿ ನಾವೆಲ್ಲಿ? 

ರೆಂಗೆ:- ಆದರೂ ಆಯಾಯ ಕಾಲಕ್ಕೆ ತಕ್ಕ ಹಾಗೆ ಇದ್ದೀರಲ್ಲ. 
ಇನ್ನೊಬ್ಬ ಇದ್ದಾನೆಯೇ? ನಮ್ಮ ಗ್ರಾಮದ ಮಟ್ಟಿಗೆ ನಾನೆನ್ನು, 
ವುದು? ಇದ್ದಾನೆಯೇ ರಾಮು.... 

ರಾಮ: -- ನಮ್ಮೂರಲ್ಲಿ ಇದ್ದರೆ ಇನ್ನೇನು ಬರಗಾಲ. 

ಐತು: - ಅನ್ನಲೇ 

ರಂಗ: - ಅನ್ನು ಅನ್ನು... 

ಐತು: “ಏನ ಬೇಡಲಿ ನಿನ್ನ ಬಳಿಗೆ ಬಂದೂ, ನೀನಿತ್ತ ಸೌಭಾಗ್ಯ 
ಅಖಿಲವಾಯ್ತೆನಗೆ” (ಎಂದು ಹಾಡುವನು,) 

ರಂಗ:__ರಾಮ, ರಾನು, ರಾಮ........ ನಿಜ ನಿಜ. ಈ ಸಂಸಾರದಲ್ಲಿ: 
ಹೆಂಡತಿ ಮಕ್ಕಳು ಮರಿ ಎಂಬುದೆಲ್ಲ ಮಾಯೆ ಅಂದರೆ ಮಾಯೆ. 
ಅಂಥ ರಾಮನಿಗೇ ರಾಮಾಯಣದಲ್ಲಿ ಅರಣ್ಯವಾಯಿತು. ಹೀಗಿ. 
ರುವಾಗ ಸುಮ್ಮನೆ ನಮ್ಮ ಮನೆ ನಮ್ಮ ಮಾರು ಎನ್ನುವುದು. 
ಜೇಡಿ ಬಣ್ಣದ ಹೆಂಡತಿ ತಂದು ತಾನು ಸುಖಿ ಅನ್ನುವುದು... 

ಐತು: -- ಹೊತ್ತಾಯಿತು. ನಾನು ಹೋಗಲೇ? ಏನಾದರೂ ಅನುಗ್ರಹಿ 
ಸಿದ್ದರೆ. 

ರಂಗ:- ಇಷ್ಟು ಬೇಗನೇ! ನೀವಿರುವಾಗ ಸಮಯ ಹೋದ್ದೆಂಬುದು 
ಕಾಣಲೇ ಇಲ್ಲ. 

ರಾಮ: -- ಪಾಪ. ಹೋಗಲಿ ಬಿಡು. ನಮ್ಮ ಊರವನೆ ಅಲ್ಲವೇ? ಕರೆ 
ದಾಗ ಬರುವ. ಇಷ್ಟು ದಿನ ಅವನಲ್ಲಿ ಇಂಥ ಸಂಪತ್ತಿತ್ತು ಅಂದು. 
ತಿಳಿದಿರಲಿಲ್ಲ. ಈಗೇನು-ನಮ್ಮವನೇ ಆದ. ಹೋಗಲಿ ಬಿಡು..... 
ಸೇರೋ ಸೇರುವರೆಯೋ ಅಕ್ಕಿಹಾಕಿ ಕಳುಹಿಸಿಕೊಡು.... 

ರಂಗೆ:-- ಆಯಿತು; ಅವನಿಗೂ ನಾಲ್ಕು ಮನೆ ತಿರುಗಿ ಬರುವಾಗ: 
ಮಧ್ಯಾಹ್ನ ಆಗುತ್ತದೆ. 

ರಾಮ: ಉಳಿದವರು ಯಾರು ಇಷ್ಟು ಹೊತ್ತು ಅವನನ್ನು ಕೂಡಿಸಿ 
ಕೊಳ್ಳುತ್ತುರೆ ರಂಗಣ್ಣ? ನಿನಗೆ ಮರುಳು. ನಿನಗೆ ದೇವರ ನಾಮ 
ಅಂದರೆ ಅಸ್ಟಿದೆ ಅಂತ ಉಳಿದವರು ಯಾರಿಗೆ ದೇವರು ಬೇಕು?. 


ಕಟ್ಟಿ ಪುರಾಣ ೭೩ 


ರಂಗ: --ನಿಲ್ಲು ಐತು. ಛೇ ಐತ್ತು ಎಂತಲೇ ಬರುತ್ತದೆ. ಸಿಟ್ಟು ಮಾಡ 
ಬೇಡಿ ದಾಸರೇ! ಹಿಂದಿನ ನೆನಪು. 

ಐತು: -- ನಾನು ನಿಮ್ಮ ಪಾಲಿಗೆ ಯಾವಾಗಲೂ ಐತುವ ಬಿಡಿ. 

'ರಂಗ:-- (ಒಳಗೆ ಹೋಗಿ ಬಂದು) ಒಟ್ಟು ಮೋಸ ಆಯಿತು. ಅವಳು 
ಉಗ್ರಾಣದ ಕೋಣೆಗೆ ಬೀಗ ಹಾಕಿ ಕೆರೆಗೆ ಹೋಗಿದ್ದಾಳೆ. ಬೆಳ 
ತಿಗೆ, ಬೆಳತಿಗೆ ಬಿಟ್ಟು, ಕುಚ್ಚಲು ಅಕ್ಕಿ ಸಹ ಕೋಣೆಯ ಒಳಗೇ 
ಇದೆ. ರಾಮಣ್ಣ, ಸೊಂಟದಲ್ಲೆಲ್ಲಾ ದರೂ ಒಂದಾಣೆ ಕಾಸಿದ್ದರೆ 

-. ತೆಗೆ, ಮತ್ತೆ ಕೊಡುತ್ತೇನೆ. 

ಶಾಮ: -- (ಕೈಹಾಕಿ ನೋಡಿ) ನೋಡುತ್ತೇನೆ! (ಹುಡುಕಿ) ಅರೇ ಎಲ್ಲಿ 
ಹೋಯಿತು! ಎರಡಾಣೆ ನಿಕ್ಕಲ್‌ ಪಾವಲಿ ಒಂದನ್ನು ಹೊಗೆ 
ಸೊಪ್ಪಿಗೆ ಬೇಕು ಎಂತ ಸಿಕ್ಕಿಸಿಕೊಂಡಿದ್ದೆ. ಎಲ್ಲಿ ಬಿದ್ದು ಹೋ 
ಯಿತು? ಕೆರೆ ಹತ್ತಿರ ನಿಂತಿದ್ದೆ...ಛೇ...ಹೋಗಿ ನೋಡಿಕೊಂಡು 
ಬರುತ್ತೇನೆ. 

ಇಂತು: - ಬೇಡ ಸ್ವಾಮಿ ಇನ್ನೊಂದು ಸಾರಿ ಬರುತ್ತೇನೆ. ಮುಖ್ಯ ಅಷ್ಟು 
ಪ್ರೇಮವಿದ್ದರಾಯಿತು. 

ಪಂಗ:- ಛೇ, ಈಗ ಬರಿಗೈಯಲ್ಲಿ ಕಳುಹಿಸುವುದಾಯಿತಲ್ಲ. ಇರಲಿ 
ದಾಸರೇ, ತಿರುಗಾಡಿಕೊಂಡು ಬನ್ನಿ. ಬಾರದೇ ಇರಬೇಡಿರಿ. 
ಮನೆಯವಳಿಗೂ ಎರಡು ದಾಸರ ಹಾಡು ಕೇಳಿಸುವ ಎಂದಿದೆ. 
ಅವಳಿಗಂತು ಈ ಸಂಸಾರದ ಮೋಹ ಜನ್ಮಕ್ಕೆ ಬಿಡುವ ಹಾಗಿಲ್ಲ. 

ಅತು: - ಆಯಿತು. ಅಪ್ಪಣೆಯಾಗಲಿ.... 

"ರಾಮ: ರಂಗಣ್ಣ, ಒಂದು ಕ್ಷಣದ ಮಾತಿಗೆ ಕೆರೆಯ ವರೆಗೆ ಹೋಗಿ 
ನೋಡಿಕೊಂಡು ಬರಲೇ! 

ಐತು: -- ನನಗಾಗಿ ಬೇಡ. 

ಶಾನು: -- ಯಾರಿಗಾದರೂ ಸರಿಯೆ. ಎರಡಾಣೆ ಕಾಸು! ದಾಸರ ಕೈಗೆ 
ಬಿದ್ದರೆ ನನ್ನ ಹೊಗೆಸೊಪ್ಪಿಗೆ ಹಾಳಾದುದಕ್ಕಿಂತಲೂ ಹೆಚ್ಚಿನ 
ಪುಣ್ಯ ಅಲ್ಲವೆ! 

ರಂಗ:-.ಉಂಟೇ, (ಐತು ತೆರಳುವನು, ಅಪಹಾಸ್ಯಕ್ಕೆ ತನ್ನೊಂದು ಕನಿತೆ 
ಹಾಡುವನು.) 


೭೮ ಕಟ್ಟಿ ಪುರಾಣ 


ಏನಕೊಡಲೈ ನಾನು ನಿನಗೆ ಇಂದು ॥ 
ನೀ ಹೊಡೆದ ಬೊಬ್ಬೆ ಬಲುವಾಯ್ತು ಕಿವಿಗೆ ॥ ಪ॥ 
ಅಕ್ಕಿಯಾ ಕೊಡುವೆನೆ ಉಗ್ರಾಣದೊಳಗಿಲ್ಲ ! 
ಕೊಕ್ಕವಾ ಕೊಡುವೆನೆ ಮನಸೆ ಇಲ್ಲ ॥ 
ಬಟ್ಟೆಯಾ ಕೊಡುವೆನೆ ಹರಕಾದ್ದು ಒಳಗಿಲ್ಲ | 
ರಟ್ಟಿ ಮುರಿಯುತ ದುಡಿಯೊ ಐತುದಾಸ ॥ 
ರಾಮಣ್ಣ, (ಯಕ್ಷಗಾನದ ಅರ್ಥಗಾರಿಕೆಯ ಠೀವಿಯಿಂದ) ನಿನಗೂ 
ಮಿದುಳು ಎಂಬ ಪದಾರ್ಥ ತಲೆಯೆಂಬ ಘಟದಲ್ಲಿ ಉಂಟೆಂದಾ 
ಯಿತು. ಇರಲಿ, ನಿಜಕ್ಕೂ ದುಡ್ಡು ಕಳೆದುಹೋದುದು ಹೌದೊ!. 
ರಾಮ: --ನಿನಗೆ ಮರುಳೋ, ರಂಗಣ್ಣ! ಎರಡಾಣೆ ಸುದ್ದಿ ಹೇಳಿದರೆ 
ಆ ಮುಂಡೇಗಂಡನ ಕಿವಿ ಹೇಗಾಗುತ್ತದೆ ನೋಡುವ ಎಂತ 
ನುಡಿದೆ. ನಿಜಕ್ಕೂ ನಂಬಿಯೇ ಇದ್ದಾನೆ ಮಗ. ನೀನೂ ಸುಮಾರು 
ಮಾಡಿದೆ. ಒಳಕ್ಕೆ ಹೋದುದನ್ನು ನೋಡಿ, ಏನಾದರೂ ಅಕ್ಕಿ 
ಪಕ್ಕಿ ತರುತ್ತೀಯೋ ಎಂದು ಯೋಚಿಸಿದೆ. ಅಲ್ಲದಿದ್ದರೆ ಆಗ. 
ಎಂದಹಾಗೆ “ಏನು ಬೇಡಬೇಡ ನನ್ನ ಬಳಿಗೆ ಬಂದು” ಅನ್ನು 
ತ್ರೀಯೋ ಎಂದು ಇದ್ದೆ...ಎರಡೂ ಮಾಡದೆ, ನಮ್ಮ ಮುನಸ್ಸೀಃ 
ಫರ ಹಾಗೆ ವಾಯಿದೆ ಮುಂದರಿಸಿಬಿಟ್ಟಿ. 
ರಂಗ:-- ಒಮ್ಮೆಗೇ, ನಮ್ಮ ಗುಟ್ಟು ಅವನಿಗೆ ಸಿಗಬಾರದು. ನಾಲ್ಕು 


ಕೆ 
ಮಂದಿಯ ಮುಂದೆ ಚೆನ್ನಾಗಿ ಹೊಗಳಿದರೆ, ಅವನಿಗೂ ತಾನೊಬ್ಬ 


ಪ್ರರಂದರನ ಮೊಮ್ಮಗ ಎಂದು ತಲೆಗೆ ಹೋಗುತ್ತದೆ. ಆ ಮೋ 
ಒಮ್ಮೆಗೇ ಅಟ್ಟದಿಂದ ಇಳಿಸಿದರಾಯಿತು. ಅಲ್ಲದಿದ್ದರೆ ಏನು 
ಸೊಕ್ಕಿದು? “ಏನ ಬೇಡಲಿ ನಿನ್ನ ಬಳಿಗೆ ಬಂದು?”-ಬೇಡುತ್ತಾನೆ 
ಮೆಗ- ದಾಸರ ಸೋಗು ಹಾಕಿ, ಜೋಳಿಗೆ ಹಿಡಿದು, ಮೂರು: 
ನಾಮ ಜಡಿದು, ಜಾಗಟಿ ಬಿಗಿದು ಶಂಖ ನೆಗೆದು ಫೂಮಾಡಿದಕೆ. 
ತಾನೊಬ್ಬ ದಾಸ ಆಗುತ್ತೇನೆಂತ ತಿಳಿದಿದ್ದಾನೆ! ಐತುದಾಸ! 
ಹಕ್ಚ ಹ್ಹ, ಜೇಡರವನಿಗೆ ಇಷ್ಟು ಸೊಕ್ಕಾಯಿತಲ್ಲ! ದೇವರ 
ನಾಮವನ್ನು ಇವನಿಗೆ ಹೇಳುವ ಧೈರ್ಯ ಬಂದಿತಲ; ಅದೂ 
ನಮ್ಮಂತಹ ಬ್ರಾಹ್ಮಣರ ಮನೆಗೆ ಬಂದು. ಪರ ಊರೇ? ಅದೂ 


ಕಟ್ಟಿ ಪುರಾಣ ೭೯ 


ಅಲ್ಲ. ಊರ ಮನೆಯೇ! ಇವನು ಅಂಗವಸ್ತ್ರ ಉಡುವ ಮುಂ 
ಚೆಯೇ ಇವನನ್ನು ಕಂಡವರು ನಾವು! 
ಮುಖ್ಯ ಇದು ಅವನ ತಪ್ಪಲ್ಲ. ನಾಲ್ಕು ಕಾಸಿನ ಆಸೆಗೆ 

ಛಾಪಖಾನೆ ಇರಿಸಿ, ಪುರಂದರದಾಸನ ಹಾಡನ್ನು, ಮಿಶೆನರಿಗಳು 
ಯೇಸು ಬೂಕುಗಳನ್ನು ಕಾಸು ಆರುಕಾಸಿಗೆ ಮಾರುವ ಹಾಗೆ, 
ಮಾರುತ್ತಾರಲ್ಲ, ಅಂಥವರ ತಪ್ಪು. 

ರಾಮ: -- ರಂಗಣ್ಣ, ನೀನು ದಾಸರ ಪದಕ್ಕೇ ಇಷ್ಟು ಸಿಟ್ಟಾದೆ. ಈಗ 
ಅಲ್ಲೆಲ್ಲೋ ಅಂತೆ ವೇದವನ್ನು ಪ್ರಿಂಟುಮಾಡಿದ್ದಾರಂತೆ. ಅರ್ಥ 
ಸಹಿತ! 

ರಂಗ:--ವೇದ ಮಾಡುತ್ತಾರಲ್ಲ. ತಲೆಬುರುಡೆ! ಯಾರಾದರೂ ಒಬ್ಬ 
ಅಳಇ ಈ ಎಂದು ನಾಲ್ಕು ಶ್ಲೋಕ ಹೇಳಿರಬೇಕು. ಅದನ್ನು 
ಬರೆದು ಛಾಪಿಸಿರಬೇಕು. ನಿಜವಾದ ವೇದ ಇವರಿಗೆಲ್ಲಿಂದ 
ಸಿಕ್ಕೀತು? ಸಿಕ್ಕಿದರೂ ಅರ್ಥಮಾಡುವ ಯೋಗ್ಯತೆ ಈ ಕಲಿ 
ಯುಗದಲ್ಲಿ ಯಾರಿಗಿದೆ? ಇವರೆಲ್ಲರು ವೇದವನ್ನು ಕದ್ದರೆ ಈಗ 
ಮತ್ಸಾವತಾರ ಆಗುವುದಿಲ್ಲವೋ? ಆದರೂ ಧೈರ್ಯ ನೋಡಿ-- 
ಐತುದಾಸ! 

(ಊರಿನ ಶಾನುಭಾಗ ವೆಂಕಟ್ರಾಯರು ಬರುನರು) 

ಅರೆ! ನಮ್ಮ ವೆಂಕಟ್ರಾಯ ಬಂದುಬಿಟ್ಟನಲ್ಲ. ಒಂದು ಆಟ ಆಡಿ 
ಬಿಡೋಣವೇ? 

ರಾಮ: -. ಮೂರೇ ಜನವಾಯಿತಲ್ಲ. ಆಟ ಎಂಥಾದ್ದು ಮಣ್ಣು. 
ನೀನು ಬಾಯಿ ತೆರೆದರೆ ಸಮಯ ಎನ್ನುವುದು ಕಣ್ಮುಚ್ಚಿ ತೆರೆಯು 
ವ್ರದರೊಳಗೆ ಹೋಗುತ್ತದೆ. ಬನ್ನಿ, ಶ್ಯಾನುಭಾಗರೇ ಬನ್ನಿ........ 

ರೆ೦ಗ:--ನಾನು, ನೀನು ಇವತ್ತು ಬರಲಿಕ್ಕಿಲ್ಲ ಎಂದು ತಿಳಿದಿದ್ದೆ. 
ಊರವರೆಲ್ಲಾ ಗದ್ದೆ ಕೆಸರಿನಲ್ಲಿ ಬಿದ್ದು ಉರುಳಾಡುತ್ತಿರುವಾಗ.. 

ಶ್ಯ್ಯಾನು:- ನಾನು ಬಾರದೆ ಇರುವುದಂದರೇನು? ಜಮಾಬಂದಿಯನ್ನೂ 
ದರೂ ತಪ್ಪಿಸಿಯೇನು; ಇಲ್ಲಿ ಬಾರದೆ ನಿಲ್ಲಲಿಕ್ಕಿಲ್ಲ. ರಂಗಣ್ಣ 
ಯ್ಯನ ಮಾತು ಅಂದರೆ ಜೇನು ತಿಂದಹಾಗೆ. 

ರಾಮ: - ಜೇನು ಕುಡಿಯುವುದೋ, ತಿನ್ನುವುದೋ? 


ಳಂ ಕಟ್ಟಿ, ಪುರಾಣ 


ರಂಗ:-- ಸ್ಪಲ್ಪ ಗಟ್ಟಿ ಜೇನು ಎಂದು ತಿಳಿದುಕೋ. 

ಶ್ಯಾನು:-- ನಮ್ಮ ರಾಮಣ್ಣನೂ, ರಂಗಣ್ಣನ ಒಟ್ಟಿಗೆ ಸೇರಿ ಚೆನ್ನಾಗಿ 
ಮಾತು ಕಲಿತ. ಅದೇ ಸಂಸರ್ಗ ಅನ್ನುವಂಥಾದ್ದು. 

ರಂಗ:- ಅದಿರಲಿ ವೆಂಕಟ್ರಾಯ, ನಿನಗೆ ಮಾತ್ರ ಯಾಕೆ ಈ ಸಂಸರ್ಗ 
ದೋಷ ತಟ್ಟುವುದಿಲ್ಲ? 

ಶ್ಯಾನು:- ಹಾಗೆ ಎಲ್ಲವರೂ ಹಾಸ್ಯಗಾರರಾಗಲು ಬಂದೀತೆ? ನಿನ 
ಗೇನೋ ಆ ಶಾರದಾಂಬೆ ನಲಸ ಮೇಲೆ ನಾಲ್ಕು ಗೀಟು 
ಒತ್ತಿ ಬರೆದಳು -- ಎಂದ. ; 

ರಂಗ:-- ನನ್ನ ಸಂಸರ್ಗ ದೋಷ ನಿನಗೆ ಬರಲಿಲ್ಲ ಎಂದಲ್ಲ ನಾನೆಂ 
ದದ್ದು. ನಿನ್ನ ತಹಶಿಲ್ದಾರರದ್ದು....... 

ಶ್ಯಾನು:-- ಅವರದ್ದೇನು ನನಗೆ ಬರಬೇಕು? 

ರಂಗ:-- ಅವರ ಹಿಂದೆ ತುಪ್ಪದ ತಂಬಿಗೆ ಹಿಡಿದು ಸುತ್ತಿದ್ದಕ್ಕೆ ಅವರ 
ಡೊಳ್ಳಿನಲ್ಲಿ ಅರ್ಧವಾದರೂ ನಿನಗೆ ಬರಬಹುದಿತ್ತ ಲ 

ಶ್ಯಾನು:--ಡೊಳ್ಳು ಸುಮ್ಮನೆ ಬರುವುದಿಲ್ಲ. ಅದು ಶ್ರೀಮಂತಿಕೆ 
ಸುಖದ ಲಕ್ಷಣ. 

ರಂಗ:--ಓಹೋ ಹಾಗಿದೆಯೋ? ನಾನು ತಿಳಿದೆ.- ಅದು ಜಿಡ್ಡು 
ತುಪ್ಪದ ಮಹಾಪ್ರಸಾದ ಎಂದು. ಆದರೂ ನಿಮ್ಮ ತಹಶಿಲ್ದಾರ 
ಎಂದರೆ ಒಂದು ವಿನಾಯಕನೇ. ನಾಳೆ ಚೌತಿಗೆ ಅವನಿಗೇ 
ಒಂದು ಸೊಂಡಿಲು ಅಂಟಿಸಿ ಕುಡ್ರಿಸಿದರಾಯಿತು. 

ಶ್ಯಾ ನು:--ನಿನ್ನ ತಮಾಷೆಯೇ! ನಿನ್ನ ಬಾಯಿಬೆ MRR ಯಾರು ಬದು 
ಕಲಿಕ್ಕೂ ಸಾಧ್ಯವಿಲ್ಲ. 

ರಂಗ: _ ಬಾಯಿಯಲ್ಲಿ ಬದುಕಲಿಕ್ಕೆ ಅದೇನು ಹಟ್ಟಿ ಕೊಟ್ಟಿಗೆಯೆ? 
ಹೆಗ್ಗಣದ ಬಿಲವೇ? 

ಶ್ಯಾನಂ:-- ಮಾತಿಗೆ ಮಾತುಂಟಪ್ಪ ನಿನ್ನ ಹತ್ತಿರ. ಬಲ್ಲವರ ಕಥೆಯೇ 
ಹಾಗೆ. ಅದಿರಲಿ, ರಂಗಣ್ಣ, ನೀನು ಕೊನೆಗೆ ಕಲೆಕ್ಟರರ ಹತ್ತಿರ 
ಆ ದರ್ಕಾಸ್ತಿನ ವಿಷಯದಲ್ಲಿ ಮಾತನಾಡಬೇಕೆಂದಿಯಲ್ಲ. ಮಾತ 
ನಾಡಿದೆಯಾ? ಒಂದು ಅರ್ಜಿಯನ್ನಾದರೂ ಕಳುಹಿಸಬಹುದಿ 
ತಲ್ಲ... 


ಕಟ್ಟಿ ಪ್ರರಾಣ ೪೧ 


ರಂಗ:-- ಥೂತ್‌, ಆ ಮುಂಡೇಗಂಡನ ಹತ್ತಿರ ನಾನು ಮಾತನಾಡು 
ವುದೋ? ಯಾವ ಸುಟ್ಟ ಜಾತಿಯೋ ಏನೋ. ಇಲ್ಲಿಂದಲೇ 
ಒಂದು ಕಾಗದ ಗೀಚಿಬಿಟ್ಟೆ. ಇನ್ನು ನಿನ್ನ ತುಪ್ಪದ ತಹಶಿಲ್ಲಾ 
ರರು, ಕೋಳಿ ಮಣೆಗಾರರು, ಎಲ್ಲ ಪ್ರಸನ್ನರಾಗಿ ಅದು ನಿನ್ನ 
ಹತ್ತಿರ ಬಂದು, ನೀನು ನಿನ್ನ ವರದ ಹಸ್ತ ಅದರ ಮೇಲಿರಿಸಿದರೆ, 
ಒಂದು ಗೇಣು ನೆಲವನ್ನು ನನ್ನ ಹಣೆಯ ಮೇಲೆ ಬ್ರಹ್ಮ ಬರೆ 
ದಿದ್ದಾನೆಂತ ನಂಬಬಹುದು. 

ಶ್ಯಾನು:-- ರಂಗಣ್ಣ, ನಿನ್ನ ವಿಷಯದಲ್ಲಿ ನಾನು ಈ ವರೆಗೆ ತಕ್ರಾರು 
ಮಾಡಿದ್ದುಂಟೇ!ಕಳೆದ ವರುಷ ನಿನಗಾಗಿ ನಾನು ಅಳತೆಗೆ ಆಳತೆ 
ಯನ್ನೇ ಹಾರಿಸಲಿಲ್ಲವೇ? 

ರಂಗ: ಎ ಅಷ ನಿಜ. 

ರಾಮ: -- ಆದರೆ ರಂಗಣ್ಣ, ನಾನು ಕೇಳಿದ ಒಂದು ತುಂಡು ಜಾಗಕ್ಕೆ 
ಮಾತ್ರ “ಇದು ಗೋಚರಾವು” ಎಂದು ಬರೆದುಬಿಟ್ಟ. 

ಶ್ಯಾನು: _ತಹಶೀ ಲ್ಹಾರರೇ ಹಾಗೆ ಹೇಳಿ ಬರೆಯಿಸಿದ್ದು od. 

ರಾಮ: - ತಹಶಿಲ್ದಾರರ ಬಾಯಿಗೆ ಮಣ್ಣು. 

ರಂಗ:--ಬಿದ್ದದ್ದೀಗ ನಿನ್ನ ಬಾಯಿಗೆ. ಅನರ ಬಾಯಿಗೆ ಜಡ್ಡು ತುಪ್ಪ 
ವೆನ್ನು. ವೆಂಕಟ್ರಾಯ, ಆ ಫಕೀರ ಗೌಡನ ಗಡಿ ನಂಬ್ರ ಏನಾ 
ಯಿತು? ಆ ಓಣಿ ಯಾರಿಗೆಂದಾಯಿತು? 

ಶ್ಯಾನು:- ನನಗೇನು? ನಾನು ಅದು ಮಾಮೂಲು ರಸ್ತೆ ಎಂದು 
ಬರೆದು ಹಾಕುತ್ತೇನೆ. ಫಕೀರನಿಗೂ ಬೇಡ, ಅವನ ಅಜ್ಜ ತಿಮ್ಮ 
ರಸನಿಗೂ ಬೇಡ. 

ರಂಗ:-- ಶಹಭಾಸ್‌,ಹಾಗೆ ಮಾಡಬೇಕು.ಇಬ್ಬರು ಮುಂಡೇಗಂಡರೂ 
ಮಣ್ಣು ತಿನ್ನಲಿ. ಇನ್ನು ಅಂಥಾ ಹಟ ಹಿಡಿದರೆ ನೂರು ನೂರು 
ರೂಪಾಯಿ ಇಳಿಸಬೇಕೆನ್ನು. ನೂರೇನು? ಇನ್ನೂರೇ ಅನ್ನು. 

ಕೊಡಲಿ ಮಕ್ಕಳು. | | 

ರಾಮ: ಅಷ್ಟೆಲ್ಲ ಎಲ್ಲಿಂದ ಕೊಟ್ಟಾರು? 

ರಂಗ:- ಅದಕ್ಕೇ ಅಂದುದು ನಾನು. ಒಬ್ಬನು ದಿವಾಳಿಯಾಗಿ ಆರು 
ತಿಂಗಳಾಯಿತು; ಇನ್ನೊಬ್ಬ ದಿವಾಳಿಯಾಗಲಿಕ್ಕೆ ಮೂರು 


6 


ಲತ ಕಟ್ಟಿ ಪುರಾಣ 


ತಿಂಗಳು ಉಳಿಯಿತು. ಇನ್ನು ಒಂದು ವರುಷ ಹೋದರೆ 
ಇಬ್ಬರೂ ಐತುದಾಸರ ಉಪಡೇಶ ಪಡೆಯುವುದೇ; ಏನೂ 
ತೊಂದರೆಯಿಲ್ಲ. 

ಶ್ಯಾನು:-- ಐತುದಾಸರೆಂದರೆ ಯಾರು? ನಮ್ಮ ಮಣೇಗಾರ ಕಿಸ್ತು 
ದಾಸರಿಗೆ ಏನಾದರೂ ಆಗಬೇಕೇ? 

ರಂಗ:-- ಕಿಸ್ತುದಾಸರಂತಲೋ ನಿನ್ನ ಮಣೆಗಾರನ ಹೆಸರು. ನಾನು 
ಕೋಳಿದಾಸ ಎಂದು ಇರಿಸಿದ್ದೆ. ಏನು ಕೆಸ್ತುದಾಸ? ಮಾರ್ಚಿ 
ಕಿಸ್ತೋ? ಎಪ್ರಿಲು ಕಿಸ್ತೋ? ಮೇ ಕಿಸ್ಕೋ? 

ಶ್ಯಾನು:-- ಕ್ರಿಸ್ತದಾಸರೆಂದು ಇರುವುದು. 

ರಂಗ:--ಹೋ ಹೋ. ಕ್ರಿಸ್ತ ಹೋಗಿ ಕ್ರಿಸ್ತು ಆದದ್ದೋ. ಅವರು. 
ಪಾದ್ರಿಮತದವರೋ. ನನಗೆ ಗೊತ್ತೇ ಇರಲಿಲ್ಲ. ನಾನು- 
ಯಾವುದೋ ಆ ಜಾತಿ ಈ ಜಾತಿ ಇದ್ದದ್ದು ಕೊನೆಗೆ ಆ ಸಮಾಜಿ 
ಈ ಸಮಾಜಿ ಅಂತಾಗಿ, ಕಿಸ್ತುದಾಸ ಆದದ್ದು ಎಂದು ತಿಳಿದೆ. 
ಇದು ಹಾಗೆಲ್ಲ ಅಲ್ಲ. ಕ್ರಿಸ್ತುದಾಸರು. ನಿನಗೆ ನಾನು ಅನ್ನುತ್ತೇನೆ: 
ಈ ಕ್ರಿಸ್ತುದಾಸರ ಕುಟುಂಬಕ್ಕೆ ಹದಿನಾಲ್ಕು ಜನ್ಮಕ್ಕೂ ಮೋಕ್ಟ 
ಸಿಗದು. ಎಲ್ಲಿಲ್ಲದ ಯೇಸುವನ್ನು ನಂಬಿ ನಮ್ಮ ರಾಮಕೃಷ್ಣ 
ಪರಮೇಶ್ವರರಂಥ ದೇವರನ್ನು ಮರಿತರಲ್ಲ, ಇವರಿಗೆ ಅಲ್ಲ 
ಯಮನ ಮನೆಯಲ್ಲಿ ಎಣ್ಣೆ ಕಡಾಯಿಯಲ್ಲಿ ಕಾಯಿಸಿ, ಗರಗಸ 
ದಲ್ಲಿ ಸಿಗಿಸಿ, ಕಲ್ಲಿನಲ್ಲಿ ಕಡೆದು, ಬಿಸಿಲಿನಲ್ಲಿ ಒಣಗಿಸುವುದಿಲ್ಲ 
ಎಂದು ತಿಳಿದಿಯೋ? ನಿಜಕ್ಕೂ. ಅನ್ನುತ್ತೇನೆ - ಈ ಸಾಹೇಬರು, 
ಕಿರಿಸ್ತಾಮರು ಇವರಿಗೆ ಎಲ್ಲು ನರಕವೇ ವಿನಹ ಸ್ವರ್ಗ ಸಿಗು 
ವುದು ಹೇಗೋ ಅಪ್ಪ. ನಾನಾದರೆ ಕೊಡಲಿಕ್ಕಿಲ್ಲ. 

ರಾಮ: -. ಹೌದೋ ರಂಗಣ್ಣ. ಅವರೆಲ್ಲ ಹಿಂದಿನ ಜನ್ಮದಲ್ಲಿ ಹಿರಣ್ಯ 
ಕಶಿಪು ಸಂತತಿಯವರಂತೆ ಹೌದೇನೋ? ಜಯವಿಜಯರಿಗೆ. 
ಮೂರು ರಾಕ್ಟಸ ಜನ್ಮ ಆದರೂ ದುರ್ಬುದ್ಧಿ ಹೋಗದೆ, ದೇವರ 
ಮೇಲಿನ ವೈರ ಹೋಗದೆ, ಈಗ ಅವರು ಸಾವಿರಾರು ಜನರಾಗಿ,. 
ಸಾವಿರಾರು ಜನ್ಮದಲ್ಲಿ, ಹೀಗೆ ದೇವರ ವೈರ ಸಾಧಿಸುತ್ತಾರಂತೆ. 
ನಿಜವಿರಲೂಬಹುದು. ಯಾರೋ ಹೇಳಿದ ಕಥೆ. 


ಕಟ್ಟಿ ಪುರಾಣ ಲಿ: 


ರಂಗ:-- ಯಾರು ಅಂದರೇನು? ನಾನೇ ಹೆಳಿದ್ದಲ್ಲವೇ? ನಿನ್ನ ನೆನಪು. 
ಅಂದರೆ ನೆನಪು. ನಾನು ಹೇಳಿದ ವಿಷಯವಾದ ಮೇಲೆ ಅದಕ್ಕೆ 
“ಹೌದೊ?'” ಎಂದು ಕೇಳಬೇಕೇ? ನಾನಿಷ್ಟೆಲ್ಲಾ ರಾಮಾಯಣ 
ಗೀಮಾಯಣ ಓದುವುದು ಏಕೆ? 
ರಾಮ: - ನನಗೆ ಮರವೆಹೆಚ್ಚು | 
ಶ್ಯಾನು:- ಈಗ ಹಾಗೊಂದು ಕಥೆಯಿದೆಯೆ? ನಮ್ಮ ಕ್ರಿಸ್ತು ದಾಸರು: 
ಅಲ್ಲಲ್ಲಿ ಹಳ್ಳಿಗೆ ಹೋಗಿ, ಮಣೆಗಾರಿಕೆ ಜತೆಯಲ್ಲಿ ಊರಿನ ಕಥೆ. 
ಪಾಡ್ದನ ಎಲ್ಲ ಸಂಗ್ರಹಿಸುತ್ತಿದ್ದಾರೆ. ಇದನ್ನೂ ಒಂದು ಹೇಳಿ 
ಬಿಡಲೇ! 
ರಾಮ:-ಹೇಳಿಬಿಡು; ಹೇಳಿ ಬಿಡು. ಕೋಳಿದಾಸ ಬರೆದು ಕೊಳ್ಳಲಿ. 
ರಂಗ:--ವೆಂಕಟ್ರಾಯ, ಅವನಿಗೆ ಊರಿನ ಕತೆಗಿತೆಯೆಲ್ಲ ಯಾಕಂತೆ? 
ಸುಮ್ಮನೆ ತನ್ನ ರಿಕಾರ್ಡಿಷ್ಟು ಕಂಡು ಬಿದ್ದಿರಲಿಕ್ಕೆ ಆಗುವುದಿ 
ಲ್ಲವೇ? ಮೊದಲೇ ಅವನಲ್ಲಿ ಅರ್ಜೆಂಟಿಗೆ ಆರುತಿಂಗಳ ವಾಯಿದೆ 
ಆಗಿದೆ. ಇನ್ನೇನಿಲ್ಲ. ಈ ವರುಷ ಹಾಕಿದ ಅರ್ಜಿಗೆ ಮುಂದಿನ 
ವರುಷವೇ ಉತ್ತರ. 
ಶ್ಯಾನು:- ಏನೋ ತಮ್ಮ ದೊರೆಗಳು, ಅವನ್ನೆಲ್ಲ ಒಟ್ಟುಮಾಡಿ ಛಾಪೆ 
ಮಾಡುತ್ತಾರಂತೆ, 
ರಾಮ: - ಈಗ ವೇದಗೀದ ಎಲ್ಲ ಭಾಪೆಮಾಡಿ ಮುಗಿಯಿತು. ಇದೂ 
-ಛಾಪೆ ಆಗಬೇಕೇ? ನಮ್ಮ ರಂಗಣ್ಣಯ್ಯ ಹೇಳಿದುದು ಮೊದಲು 
ಛಾಪೆಯಾಗಲಿ. 
ರಂಗ:-- ನನ್ನ ಕಥೆಯನ್ನು ಜೀವಹೋದರೆ ಛಾನೆ ಮಾಡಲಿಕ್ಕಿಲ್ಲ. 
ಮಾಡಿದರೆ ಬುಡಕ್ಕೇ ನೀರು ಬರುತ್ತದೆ. ಶ್ಯಾನುಭಾಗರೇ, ಮಣೆ 
ಗಾರನೆಂದು ನಮ್ಮ ಊರಿನ ಕಥೆ ಪಾಡ್ದನಗಳನ್ನೆಲ್ಲ* ಅವನಿಗೆ 
ಕೊಡಿಸಬೇಡಿ. 
ಶ್ಯಾನು:- ನನ್ನ ಹತ್ತಿರ ಹೇಳದೆ ಅವರಾಗಿ ಸಿಕ್ಕಿದವರನ್ನು ಕೇಳು 
ತ್ತಾರೆ. 
ರಂಗ:-- ಹೇಳುವ ಮುಂಡೇಗಂಡರಿಗೆ ಕಣ್ಣುಸನ್ನೆ ಮಾಡಬಾರದೇ? 
*ತುಳುವಿನ ಪದ್ಮಕಾವ್ಯ 


೪ ಕಟ್ಟಿ ಪುರಾಣ 

ಶ್ಯಾನು:-- ಎಲ್ಲರೂ ಕೇಳುತ್ತಾರೆಂಬುದೇನು ನಿಶ್ಚಯ? 

ರಾಮ: -- ಅದು ಹೌದಪ್ಪ. ಮೊನ್ನೆ ಆ ಶ್ರೀಧರ ಭಟ್ಟ- ಕಲೆಟ್ರು 
ಬಂದ್ರು ಅಂತ “ಹೀಂಗೆ ಬನ್ನಿ ಸ್ವಾಮಿ. ಇಲ್ಲಿಯವರೆಗೂ ತಾಂವು 
ಚಿತ್ಸೆ ಸಬಹುದು” ಎಂದುಬೊಗಳಿದನಲ್ಲ. ಹಿಂದು ಮುಂದಿನ 
ವಿಚಾರಮಾಡಿದನೇ ಅವನು? ತಸ್ತೀಕು ನಾಲ್ಕು ಕಾಸು ಹೆಚ್ಚಾ 
ದಕೆ, ತಿಂದುಕೊಂಡು ಕುಳಿತೇನು ಎಂತ ಯೋಚನೆ ಮಾಡಿದನೆ್‌ 
ವಿನಹ್ಕದೇವರ ಗುಡ್ಕಿಆ ಸುಟ್ಟ ಮುಸುಡಿನವನ ಕಾಲು ತಾಗಿದರೆ 
ಭ್ರಷ್ಠ ಆದೀತು, ಎಂತ ಇಷ್ಟಾದರೂ ಯೋಚನೆ ಮಾಡಿದನೇ? 

ಪಂಗ:- ಯಾರು? ಶ್ರೀಧರ ಭಟ್ಟ ಅಷ್ಟು ಮಾಡಿದನೇ? ನೀನು ನನ 
ಗೊಂದು ಸುದ್ದಿಯನ್ನು ತಿಳಿಸಲಿಲ್ಲವೇಕೆ? ಅವನನ್ನು ಊರಿಂದ 
ಹೊರಗೆ ಓಡಿಸುತ್ತಿದ್ದೆ ನಲ್ಲ. | 

ಪಾಮ:- ನಿನಗೆ ಗೊತ್ತಾಗದೆ ಇರಲಿಕ್ಕಿಲ್ಲ ಅಂತ ತಿಳಿದಿದ್ದೆ. 

ಶ್ಯಾನು:-- ರಾಮಣ್ಣ, ಸುಳ್ಳು ಸುಳ್ಳು ಹೇಳಬೇಡ. ನಾನಿದ್ದೇನಲ್ಲ ಆ 
ದಿನ ದೂರೆಗಳ ಸಂಗಡ. 

ರಂಗ:--ನಿನ್ನ ಜಸ್ಟ ಬಲ್ಲೆ. ಕಬ್ಬಿನ ಹಿಶ್ಕಿಲ ದರೆ ಯನ್ನೂ 
ಬಲ್ಲೆ. 

ಶ್ಯಾನು: -- ನಿಜಕ್ಕೂ ಕಸ್ಟ; ಶ್ರೀಧರ ಹಾಗೇನು ಅಂದವನಲ್ಲ, ದೊರೆ 
ಗಳು ಅಲ್ಲೇ ದೇವಸ್ಥಾ ನದ ಹತ್ತಿರ ಹಾದು ಹೋಗುತ್ತಿದ್ದರು. 
ಅಲ್ಲೇ ಗುಡಿಯ ಮುರುಕು ಮಾಡನ್ನು ಕಂಡು ನಿಂತರು. ಶ್ರೀಧರ 
ಭಟ್ಟ ಬಂದಿದ್ದ ನಷ್ಟ. “ಇದೇನು, ಮಾಡು ದುರಸ್ತಿ ನನಕಸಲಲ. 
ನಮಗೆ ದೀವರು “ಬೇಡವೆ?” ಅಂದರು. ಅದಕ್ಕೆ ಇವನು- 
“ಏನೋ ಸ್ವಾಮಿ, ಬಡದೇವರು,ತಸದೀಕು ಸರಯಾಗಿ ಬರುವು 
ದಿಲ್ಲ” NS, ಅಸ್ಟೆ, ಅವರು ಅಷ್ಟ ಕ್ಕೆ ಹೊರಟುಹೋದರು. 

ರಂಗ:-- ಏನು? ನಿಮಗೇನು ದೇವರು ಬೇಡವೇ? ಅಂದನೆ? ಅದಕ್ಕೆ 
ಇವನೇನೆಂದ? (ಬಡದೇವರು' -- ಅಂದನೆ! ಸರಿಯಾಯಿತು, 
"ದೇವರು ಬೇಡವೇ? ಅನ್ನಲಿಕ್ಕೆ ಅವನಿಗೆಷ್ಟು ಧೈರ್ಯ? "ಬಡ 
ದೇವರು? ಅನ್ನಲಿಕ್ಕೆ bee ಸು” nel ದೇವರ ವಿಷಯ 
1ನುಣ್ಣಿ ನ ಬೇಲಿ 


ಕಟ್ಟಿ ಪ್ರರಾಣ ೮೫. 


ಈ ಕರಿಮುಸುಡಿನವನಿಗೆ ಏನು ಗೊತ ತ್ತಂತೆ?ಎಲ್ಲಿ ನಾಯಮಾರ್ರಃ 
ವನೋ. ಏನೋ. ಇವನು ಆದಕ್ಕೆ ದೇವರು ಬಡವ ಅನ್ನುತ್ತಾ ಚತ 
ತನ್ನಹಾಗೆ ದೇವರಿಗೆ ೨ಿಕಾಣಿಯಿಲ್ಲ ಎಂದುತಿಳಿದಿರಬೇಕು ಮಗ. 
ದೇವರಿಗೆ ಮೊದಲು ೪೦೦ ರೂಪಾಯಿ ತಸದೀಕು ಇದ್ದಿತ್ತು. 
ಅವರು ಇವರು ಎಂದು ಎಲ್ಲಾ ತಿಂದುಹಾಕಿದರು. ಈಗ ಈ 
ಶ್ರೀಧರ ಭಟ್ಟ ಅಲ್ಲಿ ಒಂದು ಸೌಟು ಎಣ್ಣೆಯನ್ನೂ ಇರಿಸುವುದಿಲ್ಲ.. 
ಪೂಜೆ ಮುಗಿಯಿತೆಂದಕೆ ದೇವರ ಮುಂದಿನ ದೀಪ ನೊಂದಿಸಿ. 
ಬತ್ತಿ ಹಿಂಡಿ ಉಳಿದ ಎಣ್ಣೆ ಮನೆಗೆ ತರುತ್ತಾನೆ ಮಗ. 


ರಾಮ: -- ಏನೇನು! ಮೊದಲು ಈ ದೇವರಿಗೆ ೪೦೦ ರೂಪಾಯಿ ತಸ: 
ದೀಕು ಇತ್ತೇ? | 

ಶ್ಯಾನು:-- ಹೌದಪ್ಪ, ಇನ್ನೂ ಅದು ಬಾಕಿಯಲ್ಲೇ ಇದೆ. ೫ ವರುಷ 
ದಿಂದ ಅಲ್ಲೇ ಅಮಾನತಿನಲ್ಲಿದೆ. ದೇವಸ್ಥಾ ಪ್ರ ದುರಸ್ತಿ ಮಾಡಿ. 
'ದಶಿ' ಕೊಡುತ್ತಾ ರಂತೆ. 


ರೆಂಗ:- ಕೊಡುವ ಮನಸ್ಸಿದ್ದರೆ ಇವರೇ ಏಕೆ ದುರಸ್ತಿ ಮಾಡಿಸ: 
ಬಾರದು? ಎಲ್ಲೆಲ್ಲಿನ ಜೊಬಜೆಯರ ಶಾಲೆಯ ದುರಸ್ತಿ ಗೆ ಮದ್ರಾಸಿ. 
ನಿಂದಲೇ ಇಂಜಿನಿಯರು ಬಂದು, ಒಂದಕ್ಕೆ ನಾಲ್ಕು ಭತ್ತೆತಿಂ 4k 
ಕೊಂಡು ಹೋಗುತ್ತಾರಲ್ಲ. ಊರಿನ ಆ. ಒಂದು ದೇವರ 
ಗುಡಿ ದುರಸ್ತಿಮಾಡಬಾರದೇನು? ೫ ವರುಷಕ್ಕೆ ಆಯಿತೆಷ್ಟು? 
೨,೦೦೦, ಬಡ್ಡಿ ಸ್ವಾಹಾ! ೨,೦೦೦ ರೂಪಾಯಿ ಹಾಕಿದರೆ ಈ. 
ಮುಂಡೇಗಂಡರಿಗೆ ದೇವಸ್ಥಾನ ರಿಪೇರಿ ಮಾಡಿಸಲಿಕ್ಕೆ ಬರುವು. 
ದಿಲ್ಲನೊ! ಇದು ನಾನು ಅನ್ನುತ್ತೇನೆ-ದೇವರ ದುಡ್ಡು ತಿನ್ನಲಿಕ್ಕೆ 
ಉಪಾ ಯು. ನಮ್ಮ ವಿಷ್ಣು ಮೂರ್ತಿ ದುಡ್ಡು ತಿಂದವರು ಇವತ್ತಿ ನ. 
ವರೆಗೆ ಉದ್ಧಾ ರವಾದ್ದಿಲ್ಲ. ಬರೇ ಎಣ್ಣೆ ಕದ್ದೇ ಶ್ರೀಧರನ ಅವಸ್ಥೆ 
ಇಷ್ಟಾಯಿತು. ನಾಲ್ಕು ಜನ ಮೊಕ್ತೆ ಶ್ವ ರರು ಇದ್ದ ರು. ಮೂರು 
ಜನ ಪಾಸ್ರಿ(p೩upೀr) ಯಾಗಿ ಸತ್ತಳು; ಇನ್ನೊಬ್ಬ ವಿನ ಹೊಟ್ಟಿ 
ಯಲ್ಲಿ ಒಂದು ಗಂಡು ಹುಳುವೂ ಹುಟ್ಟಲಿಲ್ಲ. ಇನ್ನು ಇವರು 

7 ಪಾಜಾರನ ನಾಯರ್‌ ಜನನಿಗೆ ನಂಜನಿಂದ ಕರೆಯಾನ ಹೆಸರು. 


vt ಕಟ್ಟಿ ಪುರಾಣ 


ಬರಕತು ಸ *ಆಗುವುದುಂಟೀ? 

ರಾಮ: - ಶ್ಯಾ 'ುಭಾಗರೇ, ನೀವು ಹೇಳಿ ಸಂಗತಿಯನ್ನೆಲ್ಲ, ನಿಮ್ಮ 
ದರೆಗಳಿಗೆ. ಸುಮ್ಮನೆ ಯಾರಾದರೂ ಕೆಡಬಾರದು 

ರಂಗ: - ಈ ತಾರಕ್ಕೆ ಫ್‌ ಶ್ಯಾನುಭಾಗನ ಮಾತನ್ನು ಅವನೆಲ್ಲಿ 
ಕೇಳುತ್ತಾನೆ? 0 ನಂಬುವುದಿರಲಿ; ಆತುಪ್ಪದ ತಹಶಿಲ್ದಾರ, 

''ಈ ಕೋಳಿ ಮಣೆಗಾರರು ನಂಬುತ್ತಾರೇನು? 

ಶ್ಯಾನು: — ಅದು ನಿಜ ರಂಗಣ್ಣ, ತಮ್ಮ ಲಾಭಕ್ಕಾಗಿ, ಸರಕಾರದ 
ಲಾಭಕ್ಕೆ ಏನಾದರೂ ಇದ್ದರೆ a ಕಿಯೇ ವಿನಹ, ನಾಲ್ಕು 
ಕಾಸು ಬಿಚ್ಚುವ ಏರ್ಪಾಡಿಗೆ ಅವರ ಕಿವಿ ಸ್ವಲ್ಪ ದೂರವೇ! 

'ರಾಮ: - ನಮ್ಮ ತಾಯಾಕು ಬೋರ್ಡು ಪ್ರೆಸಿಡೆಂಟರ ಹಾಗೆ. 

ರಂಗ:-- ಯಾರು, ಪ್ರೆಸಿಡೆಂಟ ಸೋಮಮ್ಯೆನಿ? ಹೌದೋ ಶ್ಯಾನು 
ಭಾಗ, ಈ be ಓಟು soup ಏನಾಯ್ತು? ನಾನು 
ಮನೆ ಬಿಡಲಿಲ್ಲ. ಅದರ ಬದಲು ರಾಮಾಯಣ ಇಷ್ಟು ಓದಿದರೆ 
ಫಲವುಂಟು. ಈಗ ಯಾರಿಲ್ಲ ಮೆಂಬರರು? ನಮ್ಮೂರಿನಿಂದ 
ಯಾರು? ಅವರ ಪ್ರೆಸಿಡೆಂಟ ಯಾರು? ಸೋಮಪ್ಪನೇ ಏನು? 

ಶ್ಯಾನು:- ಪ್ರೆಸಿಡೆಂಟ್‌ ಸೋಮಪುನಲ್ಲದೆ ಇನ್ನಾರು? ಅವನಂತಹ 
ಮಾತುಭಾರ ಯಾರಿದ್ದಾ ನಂತೆ? ಇನ್ನು ಈ ಊರಿನ ಮೆಂಬರಿ 
ವಕೀಲ ನಾರ್ಣಪ್ಪ ಯ್ಯ ನಿಗಾಯಿತು. 

ರಂಗ: -- ಈ ವಕೀಲರಿಗೆ ಚ ರುಸುಂ, ಕಮಿಶನ್‌ ಇಷ್ಟು ಸಾಲದೆ 
ತಾಲೂಕು ಬೋರ್ಡಿನ ಭತ್ತೆಯೂ ಬೇಕಾಯಿತೆ? 

ರಾಮ: -- ನೀನೇ ಅಂದೆಯಲ್ಲ, ಈಗ ಅವಕ್ಕೆ ಕಾಸಿನ ಸಂಪಾದನೆ 
ಯಿಲ್ಲವೆಂದು. 

“ಪಂಗೆ: — ಅದು ಯಾರಿಗೆಂದದ್ದು? ಆ ಆಳ್ವ, ಕಿಣಿ, ಶ್ಯಾಮರಾಯ-- 
ಇವರಂಥವರಿಗೆ. ಇವನಿಗೇನು ಜಾನಿ ಸುಳ್ಳು ಸುಳ್ಳು ನಂಬರ 
ಹಿಡಿದು ತಿಂಗಳಿಗೆ ೨೦೦- ೩೦೦ರೂಪಾಯಿ ಮಾಡುತ್ತಾನೆ. ಕ್ಸಿ 

ಗಾರರ ಮನೆಯಲ್ಲಿ ಹಲಸು ಸಾಗುವಾನಿ ಮರವಿದ್ದರೆಲ್ಲ ಇವನ 
ಮನೆಗೆ ಬೇಕು. ಒಳ್ಳೇ ನಾಲ್ಕು. ಕೆಸುವಿನ ಸೊಪ್ಪು ಆಗಲಿಕ್ಕಿಲ್ಲ, 


* ಉದ್ದಾ ರ 


ಕಟ್ಟಿ ಪುರಾಣ ೮೭ 


ಇವನ ಕಣ್ಣು ತಾಗಿತೇ! ಅವನ ಅಪ್ಪ ಯಾರಾರ ತಲೆಹೊಡೆದು 
ಮಾಡಿದ ಆಸ್ತಿಗೂ ಬರಗಾಲವಿಲ್ಲ. ಮೇಲೆ, ಈ ಬೋರ್ಡಿನ ಭತ್ತೆ. 
ಶ್ಯಾನು: -- ಈ ಊರಿನವರಿಗೆ ಭತ್ತೆ ಸಿಗುವುದಿಲ್ಲವಂತೆ. ಅಲ್ಲೇ ಅಲ್ಲವೆ 
ವೂಟಿಂಗು ಆಗುವುದು. 
ರಂಗ:--ನಿನಗೇನು ಗೊತ್ತು?ಒಂದು ಮೆಂಬರಿ ಇದ್ದರೆ ಎಷ್ಟೆಲ್ಲ ನಮೂನೆ 
ಯಿಂದ ಕಾಸು ಮಾಡಬಹುದು ಎಂದು. ನಿನ್ನ ಕೈಯಲ್ಲಿ: 
"ಕ್ರಾಸ್ಟಾಪು ಸಂಕಲೆ? (೧೦55-5೧81 and chain) ಇದ್ದ ಹಾಗೆ 
ಅದು. ಅಲ್ಲಿ ಮಾಸ್ತರರನ್ನು ಹೆದರಿಸಿದ, ಇಲ್ಲಿ ಕಂತ್ರಾಟರನ್ನು 
ಹೆದರಿಸಿದ; ಸಿಕ್ಕಿದನ್ನೆಲ್ಲಾ ಒಳಗೆ ಹಾಕಿದ. ಮೊದಲೇ ಸೋಮ 
ಯ್ಯನ ಪ್ರೆಸಿಡೆಂಟಿ. ಒಂದು ಕೋಣನಿಗಾದರೊ ತಲೆಯಿದ್ದೀತು; 
ಇವನಿಗೆ ತಲೆಬಿಟ್ಟು, ಖಾಲಿ ತಲೆಬುರುಡೆ ಸಹ ಇಲ್ಲ. ಅವನಿಗೂ 
ಒಂದು ದೆಸೆ. ಮಾತುಭಾರ-ಎಂದನು ಶ್ಯಾನಾಭಾಗ. ಕೋರ್ಟಿಗೆ 
ಹೋದರೂ ಅವನ ಮಾತು ಮಾತುಭಾರವೇ? ಎಷ್ಟು ಸುಳ್ಳು 
ಸಾಕ್ಸಿ ಹೇಳಿದರೂ ಹಿಡಿಯುತ್ತದೆ. "ಎಷ್ಟು ತೀರ್ವೆ?' ಎನ್ನು 
ತ್ರಾನೆ ಮುನಸೀಫ. "೧೫೦೦ ಅಂದರಾಯಿತಲ್ಲ. ಹರಿಶ್ಚಂದ್ರನ 
ಮಗನೇ ಎಂದು ಆಗುತ್ತದೆ. ಇತ್ತಲಾಗಿ, ಶಾಲಾ ಮಾಸ್ತರರಿಗೆ 
ಸಂಬಳ ಕೊಡುವಾಗಲೇ, ಮೋಟಾರಿನ ಏಜೆಂಟರು ಡಿಸ್ಕೌಂಟು 
ಪಡೆದ ಹಾಗೆ ರೂಪಾಯಿಗೆ ಆಣೆಯೋ ಎರಡಾಣೆಯೋ ತಿಂದೇ 
ಸಂಬಳ ಕೊಟ್ಟರಾಯಿತು. ಏ ಸೋಮಯ್ಯ, ನಿನ್ನ ಅದೃಷ್ಟವೇ! 
ಉಳಿದವರ ಮೆಂಬರಿಕೆಗೆ ತಲೆತಲೆ ಒಡೆಯುವ ವರೆಗೆ ಜಗಳ 
ಆಗುತ್ತೆ; ಇವನನ್ನು ಎದುರಿಸುವ ಜನರೇ ಇಲ್ಲ. 
ರಾಮಃ: -- ಮಾತುಭಾರನಾದ ಮೇಲೆ ಹಾಗೇ ಸರಿಯಸ್ಟೆ. | 
ರಂಗ:--ಮಾತೂ ಭಾರ, ಅವನಂತಹರಿದ್ದರೆ ಭೂಮಿಗೂ ಭಾರ. 
ಏನಿಲ್ಲ, ನೇಗಿಲು ನೊಗ ಹಿಡಿದು ಗದ್ದೆ ಉಳುತಿದ್ದ ಮಗ, ಈಗ 
ಪ್ರಸಿಡೆಂಟ. ಇವನಿಗೆ ಯಾಕೆ ಪ್ರಸಿಡೆಂಟಿಕೆ? ಅದು ಹೋದ 
ಮಾರಣೇ ದಿನವೇ ಇವನು ಬರಬೇಕು ಗೊಬ್ಬರ ಹೊರಲಿಕ್ಕೆ. 
ಈ ಮೆಂಬರಿ, ಪ್ರಸಿಡೆಂಟಿ ಎಲ್ಲ, ಕೆಲಸ ಇಲ್ಲದ ಉಂಡಾಡಿಗಳಿಗೇ 
ವಿನಹ, ನ್ಯಾಯವಾದ ಮನೆಬದುಕು ಇರುವ ನಮ್ಮ ನಿಮ್ಮಂಥ 


ಆಲ ಕಟ್ಟಿ ಪುರಾಣ 


ವಂಗಲ್ಲ!' ಒಂದೊಂದು ಈ ಸರಕಾರದವರು ಸ್ವರಾಜ್ಯ ಅಂತೆ 
ತೆಗೆಯುತ್ತಾರೆ, ಹೇಳುವುದಲ್ಲ. ಇನ್ನು ಈ ಗಾಂಧಿ ಮಾತ್ಮನ 
ಸ್ವರಾಜ್ಯದಲ್ಲಿ ಹೇಗೆಲ್ಲಾ. ಉಂಟೋ. ನಮ್ಮ ಸೋಮಪ್ಪ, 
ನಾರ್ಣಪ್ಪ ಎಲ್ಲ ಈಗಲೇ ಕೌಂಸಿಲು ಮೆಂಬರಿಗೆ ಅರ್ಜಿಹಾಕಿ 
ಇರಿಸಿರಲಿಕ್ಕೂ ಸಾಕು. ಸ್ವರಾಜ್ಯ ಇವರಿಗೆಲ್ಲ! ಮನೆಹೆಂಡತಿ 
ಹೆದರಿಸಲಿಕ್ಕೆ ಬಾರದವರಿಗೆ ಸ್ವರಾಜ್ಯ. ಸ್ವರಾಜ್ಯ ಬಂದರೆ ಅಲ್ಲಿ 
ಇಲ್ಲಿ ತಿನ್ನಲಿಕ್ಕೆ ಸಿಗುತ್ತದೆ ಎಂದು ಈ ಜನ ಬೊಬ ಹೊಡೆಯು 
ವ್ರದು. ಅಷ್ಟು ನಮ್ಮ ಫರಂಗಿ ಅರಸನಿಗೆ ಗೊತ್ತಿ ಬ್ಲವೇ? 

ಶ್ಯಾನು:--ಹೊತ್ತಾಯಿತು, ಹೋಗಿ ಬರಲೇ ರಂಗಣ್ಣ? 

ರೆಂಗ:-- ಏನು ಶ್ಯಾನುಭೋಗಿಕೆ ಉಂಟೋ ಎಂದು ಕೇಳಲಿಕ್ಕೆ ನೀನೇ 
ಶ್ಯಾನುಭಾಗ. ದಂಡು ಕಡಿಯಲಿಕ್ಕೆ ಉಂಟೋ ಎಂದು ಕೇಳ 
ಬೇಕಾಯಿತು. 

ಶ್ಯಾನು:- ಹಾಗಲ್ಲ, ಸ್ವಲ್ಪ ತರಾತುರಿಯ ಕೆಲಸವಿದೆ. 

ಅಗಾ: — ನಮ್ಮ ಜೊಳೆ ಬ್ರಾ ಯರ ಕೆಲಸ ಎಲ್ಲಾ ತರಾತುರಿ ಕೆಲಸವೇ. 
ಚಿಲ್ಲರೆಪಲ್ಲರೆ ಕೆಲಸ ಅಂತಲೇ ಇಲ್ಲ. 

ಶ್ಶಾ ನು:-- ಹಾಗಲ್ಲ, ಮಣೆಗಾರರು ಬೆಳಿಗ್ಗೇ ಬಂದು ತಮ್ಮನ್ನು ಬಂಗಲೆ 
ಯಲ್ಲಿ ಕಾಣಬೇಕು ಅಂದಿದ್ದಾ ರಿ, 

ರೆಂಗ: - ಮನೆಗಾರನ ಮನೆ ಹಾಳಾಯಿತು, ತಹಶಿಲ್ಲಾ ರನ ತೊಗಲು 
ತಿಂದುಹೋಯಿತು. ಹೌಡೊ ವೆಂಕಟ್ರಾ ಯಕ ಆ ಮಣೆಗಾರನು 
ಬಂಗ್ಲೆ ಬಾಡಿಗೆಯನ್ನಾದರೂ ಕೊಡುತ್ತಾನೆಯೋ, ಇಲ್ಲವೆ ಅದೂ 
ನಿನಗೇ ಕ್ಸೌರವೋ! 

ಶ್ಯಾನು:- ಅವನೆಲ್ಲಿಂದ ಕೊಡುತ್ತಾನೆ? ವಾಚರನಿ (watcher) 
ಕಾಸು ಮೂರು ಕಾಸು ನಾನೇ ಕೊಡಬೇಕು. ಆಯಿತು, ಹೋಗಿ 
ಬರಲೇ. ಎಂತಹ ಕೆಲಸ ಇದ್ದರೂ ರಂಗಣ್ಣನ ಕಟ್ಟಿ ಕಾಣಡೆ 
ಇರಬಾರದು ಎಂದು ಬಂಡೆ. ಇಲ್ಲಿ ಬಂದರೆಪ ಪ್ರಪಂಚವೇ ಮರೆತು 
ಹೋಗುತ್ತದೆ. ಮಾತಿಗೆಂಥ ವರ ಪಡೆದು ಬಂದಿದ್ದಾ ನೋ ನಮ್ಮ 
ರಂಗಣ್ಣ. ಬಾಯಿ ತೆರೆದಕೆ ಹಾಸ್ಯವೇ ಬರುವುದು. ಹಾಳಾದ 
ಹೊಟ್ಟಿಯೊಂದಿಲ್ಲದಿದ್ದರೆ ಇಲ್ಲೇ ಬಿಡಾರವನ್ನು ಮಾಡುತ್ತಿದ್ದೆ. 


ಕಟ್ಟಿ ಪುರಾಣ ೮೯ 


ಆಗಲಿ, ಹೊತ್ತಾಯ್ತು........ ಹೋಗಲೇ. 

ರೆಂಗೆ:- ಹೇಗೂ ಹೋಗುತ್ತಿ. ನಿಮ್ಮ ಕಿಸ್ತು ದಾಸನಿಗೆ ಅನ್ನು: ನನ್ನ 
ದರಕಾಸ್ತಿನ ವಿಚಾರ. ಕೇಳದಿದ್ದರೆ ಹೇಳು-ನಮ್ಮ ರಂಗಣ್ಣಯ್ಯನ 
ಹತ್ತಿರ ಕತೆಪಾಡ್ದ್ಬನ ಬಂಡಿಗಟ್ಟಲೆ ಇದೆ ಎಂದು. 

ರಾಮ: -- ನೀನೇ ಈಗಿಷ್ಟು ಬೈದು ಅವನಿಗೆ ಕಥೆಹೇಳಿ ಕೊಡು 
ತ್ರ್ರೀಯಾ? | 

ರಂಗೆ:- ಬರಲಿ ಆ ಕೋಳಿ ಸರದಾರ. ಅವನಿಗೆ ನಾನೇ ಹೊಸ 
ಪುರಾಣ ತಯಾರು ಮಾಡಿಕೊಡುತ್ತೇನೆ. ನಂಬಿಕೊಂಡೇ ಹೋಗ 
ಬೇಕು. (ನೆಂಕಟ್ರಾಯನು ತೆರಳುತ್ತಾನೆ) ಅರೇ! ಮಾತು ಮುಗಿ 
ಯುವುದರೊಳಗೆ ಶ್ಯಾನುಭಾಗನು ಹೋಗಿಯಾಯಿತು. ಪ್ರಾಯ 
ಶಃ ಬೆಳಿಗ್ಗೆ ಯಾರದ್ದಾದರೂ ಗಡಿಕಲ್ಲು ಕಿತ್ತುಹಾಕಲಿಕ್ಕೆ ಮಳೆ 
ಬಂದಿತು ಎಂದು ನಮ್ಮ ಮನೆಗೆ ಬಂದ. ಕೈಗೆ ಮೇಣ ತಾಗಿ 
ಸದೆ, ಮಾತನಾಡುವುದು ಎಂದೇ ಇಲ್ಲ. ಅಬ್ಬಬ್ಬ ಏನು ಲಂಚ 
ತಿಂದಾನೋ ಮಗ, ದೇವರೇ ಬಲ್ಲ. ಹಿಂದಿನ ಜನ್ಮದಲ್ಲಿ ಈ 
ಶಾ  ನುಭಾಗರೆಂಬವರೆಲ್ಲ. ರಾಕ್ಸಸರಾಗಿ ಹುಟ್ಟಿದ್ದಾರೋ ದೇವ 
ಕೀಲ ಒಬ್ಬೊಬ್ಬರು ಈ ಸರಕಾರಕ್ಕೆ ಸಿಗುತ್ತಾರೆ, ಚಾಪೆಯಲ್ಲಿ 
ತಗಣೆಯಿದ್ದ ಹಾಗೆ. ಒಂದು RRS We ಒಂದು ಪೋ 
ಲೀಸು, ಒಂದು ಪೋರೆಸ್ತಿನವರು ಈ ದಾಕ್ತಾರರು! ಏನಿಲ್ಲ, 
ಮೊನ್ನೆ ನಮ್ಮ ದಾಕ್ತಾರ ಒಂದು ಹೆಣವನ್ನು ಸಿಗಿಯುತ್ತ ಸಿಗಿ 
ಯುತ್ತಾ ೨೦೦ ರೂಪಾಯಿ ತಿಂದ್ಲುಹಾಕಿಬಿಟ್ಟ. ಇವರೇ ಕದಿ 
ಮರು; ಇವರಲ್ಲಿಯೂ ಅಂದರೆ ನನ | ಶ್ಯಾನುಭಾಗ. ಏನಿಲ್ಲದಿ 
ದ್ದರೆ ಕೋಳಿಮರಿ ಹೊತ್ತರೂ ಹೊತ್ತನೆ! 

ರಾಮ: -- ಕೋಳಿಮರಿ ಯಾಕೆ ನಮ್ಮ ವೆಂಕಟ್ರಾಯಗೆ? ಅವನೇನು 
ಅದನ್ನು ತಿನ್ನುತ್ತಾ ನೆಯೇ? 

ರಂಗ ನಿಮಗೋಸ್ಕರ ತರಿಸಿದೆ' ಎಂದು ಮಣೆಗಾರರಿಂದ ನಾಲ್ಕು 
ಕಾಸು ಒಳಗೆ ಹಾಕಲಿಕ್ಕೆ. ಅದು ಯಾರು ಇಲ್ಲಿಗೆ ಬರುವುದು 
ರಾಮಣ್ಣ? (ಶೀಢರನನ್ನು ಆ 

ರಾಮ: Ju ನಮ್ಮ ಮಾಣಿ ಶ್ರೀಧರ. ಏನು, ಇವತ್ತು ಬೇಗ 


೦ ಕಟ್ಟಿ ಪ್ರರಾಣ 


ದೇವರ ಪೂಜೆಮಾಡಿ ಹೊರಟನು? ಇಲ್ಲಿಗೇ ತಿರುಗಿದನು. 
ರಂಗ:--ತಿರುಗದೆ ಏನು ಮಾಡಿಯಾನು? ಎಲೆ. ಅಡಿಕೆ ಇನ್ನೆಲ್ಲಿ ಅವ 
ನಿಗೆ ಪುಕ್ಕಸಟಿ ಕೊಡುತ್ತಾರೆ? ಮಗ ಬರಿದೇ ಬಂದು ತಿಂದು 
ಹೋಗುತ್ತಾನೆಯೇ! ಎರಡು ಎಲೆ ಪಟ್ಟಿಯನ್ನು ತಿಂದ; ಎರ 
ಡನ್ನು ಕೈಯಲ್ಲಿ ಹಿಡಿದ; ಇನ್ನೆರಡು ಸೊಂಟಕ್ಕೆ ಸಿಕ್ಕಿಸಿಕೊಂಡ. 
ಏನೋ ಮನೆಯಲ್ಲಿ ಬೆಳೆಯುತ್ತದೆ ಎಂಬುದರಿಂದ ಪೂರೈಸು 
ತ್ತದೆ. 
ರಾಮ: -- ಯಾಕೆ ಅಂಥವರನ್ನೆಲ್ಲಾ ಮನೆಹತ್ತರ ಬರಮಾಡುವುದು? 
ಬೇರೆ ಕಸಬಿಲ್ಲವೋ ನಿನಗೆ? 
ರಂಗ: - ಬೇಸರವಾದ ಗಳಿಗೆಯಲ್ಲಿ ಯಾರಾದರೂ ಹತ್ತಿರ ಇಲ್ಲದಿದ್ದರೆ 
ಹೊತ್ತು ಹೋಗುವುದಿಲ್ಲ. ಅಲ್ಲದಿದ್ದರೆ ಯಾರಿಗೆ ಆ ಕಳ್ಳೆ ಭಟ್ಟನ 
ಸುದ್ದಿ ಬೇಕಿತ್ತು.....ಹೌದೋ, ಭಟ್ಟನ ಮಗಳಿಗೆ ಎಷ್ಟು ಕರು 
ವಾಗಿರಬಹುದು, ಇಷ್ಟರೊಳಗೆ? | 
ರಾಮ: - ಯಾನ ಮಗಳು ಅಂದೆ? ಒಬ್ಬಳೇ ಅಲ್ಲವೆ ಮಗಳು? 
ಅವಳೂ ವಿಧವೆ. 
ರಂಗೆ:- ವಿಧವೆ! ಸಂಸ್ಕೃತ ಸಾಕು ಮುಂಡೆ. 
ರಾಮ:--ಸದಾ ಮುಂಡೆ ಎಂದು ಅನ್ನಬಾರದು ರಂಗಣ್ಣ. ನಮ್ಮ 
ಹೆಂಡರ ಮಕ್ಕಳ ಅವಸ್ಥೆ ನಾಳೆಗೆ ಏನೋ ಯಾರಿಗೆ ಗೊತ್ತು? 
ರಂಗ:--ನಿನಗೇನು ಗೊತ್ತು ಪೆದ್ದ? ಕೆಂಪು ಸೀರೆ ಉಟ್ಟವರೆಲ್ಲ ಸನ್ಯಾಸಿ 
ಯರು ಅಂತ ತಿಳಿಯಬೇಡೆ. ಅಂಥಾ ಪಾಪಮಾಡದೆ ಆ ಯೋಗ 
ಯಾಕೆ ಬರುತ್ತದೆ ಹೇಳು ನೋಡುವ! ಇರಲಿ, ಈಗ ಭಟ್ಟನ 
ಇ". ಮಗಳ ಸುದ್ದಿಹೇಳುತ್ತೇನೆ, ಕೇಳು! ಕೆರೆಹತ್ತಿರ ಚೋಟಾ 
| ವಸ್ತ್ರ ಒಗೆಯುತ್ತಲೇ ಇರುತ್ತಾಳಲ್ಲ ಮಡಿವಾಳರ ಮನೆಯ 
ಪಟ್ಟವೇ ಅವಳಿಗೆ ಆದ ಹಾಗೆ ಕಾಣುತ್ತದೆ........ (ಶ್ರೀಧರ ಭಟ್ಟನ 
ಸ್ರವೇಶ........) ಬನ್ನಿ ಶ್ರೀಧರ ಭಟ್ಟರೇ! ಎತ್ತಲಾಗಿ ಹೊರಟಿರಿ? 
ಬನ್ನಿ, ಬನ್ನಿ, ಬನ್ನಿ, 
ಶ್ರೀಧರ:--ಇದೇನು, ಇವತ್ತು ಹೊಸವೊಂದು ಪ್ರಶ್ನಿ ಕೇಳುತ್ತೀರಿ 
ರಂಗಣ್ಣಯ್ಯ? ಇದುವರೆಗೆ ಕಟ್ಟಿ ಹಾಜರಿ ತಪ್ಪಿದ್ದುಂಟೇ? 


ಕಟ್ಟಿ ಪುರಾಣ ೯೧ 


ಪಾಮ:- ಪೂಜೆ ಆಗಿ ಬಂದದ್ದೋ, ಆಗದೆಯೊ8? ಬಹುಶಃ ಆಗಿರ 
ಬೇಕು. ಘಂಟೆ ೧೨ ಆಯಿತು. 

ಶ್ರೀಧರ:--ಇನ್ನೂ ಆಗಲಿಲ್ಲಪ್ಪ. ಮಿಂದು ಜಪಗಿಪ ಆಗಿ ದೇವಸ್ಥಾ 
ನಕ್ಕೆ ಜಾ ಎಷ್ಟೆ ೦ದರೂ ದೇವರನ್ನು ಕಾಣುವ 
ಮೊ ಲು ಕಟ್ಟಿಗೆ ಬಂದು ಹೊ ಗುತ ಮನಸ್ಸು. ರಂಗಣ್ಣ ಯ್ಯನ 
ಜಟ ಅಮೃತದ ಬಟ್ಟಿ ಯಿದ್ದಹಾಗೆ. 

ರಾಮ: - ಹೌದಪ್ಪ, MN ಏನು "ಅವಸರ 

ಪಂಗೆ: ಅವನಿಗೆ ಅಕ್ಕಿಗಿಕ್ಕಿ ನೈವೇದ್ಯ ಎಂದು ಮಾಡುವುದೇ ಹೊರತು 
ಅವನೇನು ತನ್ನು ತ್ತಾನೆಯೇ? ಅವನಿಗೆ ಹಸಿ ವೆಂಬುದಿದೆಯೇ? 
ನಮ್ಮ ಶ್ರೀಧರ ಭಟ್ಟರೇ ಇಷ್ಟು' pk ಮ ಅವನಿಗೆ 
ಸುಮ್ಮನೆ ಇರಲಿಕ್ಕೆ ಬಹಪುರಟವ ; 

ರಾಮ: -- Re ರಂಗಣ್ಣ, ನಮ್ಮ ಭಟ್ಟರು ಪೂಜೆ ಶುರುಮಾಡಿದ 
ಮೇಲೆ ದೇವರ ಗುಡಿಗೆ ಒಂದು ಗೆಂತ್ರಿ ಇದೆ, ಸುಮ್ಮನೆ ಅಲ್ಲ. 
ಮೊದಲು ಆ ಅರಿಷ್ಟ ಸುಬ್ಬಣ್ಣ ಪೂಜೆ ಮಾಡುವಾಗ, ಜೀವರ 
ಗುಡಿಯೂ ಸಮ್ಮ ಬಬ್ಬ ಸೆ ಗುಡಿಯೂ ಸಮ. ಈಗಲಾ 
ದರಿ ಕಾಲ ಕಾಲಕ್ಕೆ ಈತ ಪುನಸ್ಕಾ ರಗಳೆಲ್ಲ ಹೆಚ್ಚು ಕಡಿಮೆ, 
ಆಗುತ್ತಾ ಇವೆ. ಅಲ್ಲ ಭದ ಒಂದನ್ನು ತಪ್ಪ ದುಂ 
ಸುತ್ತಾನಲ್ಲ. ತಸ್ತೀಕು ಇಲ್ಲದೆ ಇಷ್ಟು ಈೌಿಟಿರನರಾರು* 

ಪಂಗೆ: - ಉಂಟೇ! ಆ ಸುಬ್ಬಣ್ಣನ ರಾಜ್ಯ ಭಾರದಲ್ಲಿ ದೇವರದು ಕವಡಿ 
ಚಿನ್ನ ಸಹ ಹಿತಕರ ಮತ್ತೇನು, ಕಳೆದ ಸಾರಿ ಮಳೆಗಾಲ 
ದಲ್ಲಿ ತನ್ನ ಮನೆ ದನದ ಕೊಟ್ಟಿಗೆ ಸೋರಿತು ಎಂದು ದೇವರ 
ಮಾಡಿನ ಹುಲನ್ನೆಲ್ಲ ತಂದು ಹೊದೆಯಿಸಿದನಲ್ಲ. ಇಂಥಾ 
ಮುಟ್ಕಾಳ- : 

ರಾಮ: - ಹೌದಪ್ಪ. ದೇವರಿಗೆ ಮಾಡು ಏಕೆ? ಅವನಿಗೆ ಮಳೆ ಬಂದರೆ 
ಚಳಿ ಆಗುತ್ತದೆಯೇ? ಸುಬ್ಬಣ್ಣನ ಲೆಕ್ಕ ವೇನೋ ಸಮ. 

ಪಂಗ:- ಈಗ ಅನುಭವಿಸುತ್ತಾ K "ಮಗ ಅಕ್ಕ Ass 
ಎಲ್ಲೆ ಲ ಭಿಕ್ರೆ ಬೇಡುವುದಾಯಿತು. ಸುಮ್ಮನೆ ಬೆಂಗಳೂರಿ 
ಎಲ್ಲಾದರೂ "uA ಕಸಬಿಗೆ EE 


೯3 ಕಟ್ಟಿ ಭಿರಾಜಿ 


ರಾಮ:--ಅವನ ಮಗನಿಗೆ ಮಾಸ್ತರಿಕೆ ಆಗಬೇಕು ಅನ್ನುತ್ತಿದ್ದ ನಜ; 
ಆಯಿತೇ? 

ರಂಗ:-ನಿನಗೆ ಉದ್ಯೋಗವಿಲ್ಲ. ಅಂಥ ದರಿದ್ರ ಪಿಶಾಚಿಗೆ ಎಲ್ಲಿನ. 
ಮಾಸ್ತರಿಕೆ ಸಿಗುತ್ತದೆ? ದೇವರೇ ಅವರ ಮೇಲೆ ಮುನಿದಿದ್ದಾನೆ. 

ಶ್ರೀಧರ:--ಇಲ್ಲ, ರಂಗಣ್ಣ ಯ್ಯ. ಕೆಲಸ ಆಯಿತು. ಮೊನ್ನೆ ಪ್ರಸಿಡೆಂಟ 
ಸೋಮಯ್ಯನವರಲ್ಲಿ ಹೋಗಿ ಒಂದು ಕೆಲಸ ಮಾಡಿಸಿಕೊಂಡ! 

ರಂಗ:__ಆಯಿತೇ! ಕೆಲಸ ಆಯಿತೇ? ಹೊಟ್ಟಿ ತೆಂಪಾಯಿತು.ಇನ್ನೇನು 
ಬರಗಾಲವಿಲ್ಲ. ಮಾಸ್ತರಿಕೆ ಇವರಿಗೆ, ಸಂಬಳ ಅವರಿಗೆ. 

ಶ್ರೀಧರ:--ಅವರಿಗೆ ಅಂದರೆ........ ! 

4. --ಅವರಿಗೆ; ಸೋಮಯ್ಯನಿಗೆ! ಅವನ ದರ್ಬಾರದಲ್ಲಿ ಇವರಿಗೆ. 
ಸಂಬಳ ಸಿಕ್ಕು ತ್ರ ಎಜು] 

ರಾಮ:--ಸಿಕ್ಕಿ ಧೂ ಇಟ್ಟು ಕೊಳ್ಳಬೇಕೋ Wise 

ರಂಗೆ:-ಸಿಕ್ಕಿದರಿ ಅವಳಿಗೇ ಅದು. ಆ ಕಾಗೆ ಮುಸುಡಿನ ಸೋಮಿಗೆ. 
ಅಲ್ಲ, ಈ ಶಾಲಾ ಮಾಸ್ತರಿಗೆ ಎಂಥೆಂಥವರನ್ನೆಲ್ಲಾ ಹುಡುಕು. 
ತ್ತಾರೆ ಇವರು. ಎರಡುವರೆ ಅಕ್ಬರ ಬರುವುದರೊಳಗೇ ಮಾಸ್ತ 
ರಿಕೆ ಬಂದಾಯಿತು. ಅನರ ಕಚ್ಚೆ ಅಂಗಿ ಮೆಟ್ಟುಗಳಿಗೆ ಕಡಿಮೆ. 

“ಇಲ್ಲ. ಢೌಲಿಗೆ ಬರಗಾಲವೇ ಇಲ್ಲ. 

ರಾಮ: ಬೇರೆ ಯಾವ ಕಸಬು ಬಾರದಿದ್ದವರು ಈ ಮಾಸ್ತರಿಕೆಗೆ: 
ಹೋಗುವುಮ ಎಂದು ಕಾಣುತ್ತದೆ. ಈಗ ನಮ್ಮೂರಿಗೆ ಒಬ್ಬ 
ಹೊಸ ಮಾಸ್ತರು ಬಂದಿದ್ದಾನೆ. ಅವನ ಕುರಾಪುಗಿರಾಪು ಕಂಡರೆ: 
ದಿಕ್ಕು ದಿವಾನಿಯಿಲ್ಲ. ಹೊಡೆದರೆ ನಾಲ್ಕು ಅಕ್ಷರ ಬರುವುದಿಲ್ಲ. 
ನಮ್ಮ ಬಾಬು ಶಾಲೆಗೆ ಹೋಗಲಿಕ್ಕೆ ತೊಡಗಿ ತಿಂಗಳು ಆರು: 
“ಯಿತು. ಆರು ತಿಂಗಳಿಗೆ ಆರಾಧ್ಲಿ ಮಗ್ಗಿ ಬರುವುದಿಲ್ಲ ಇನ್ನು 
ಪುಸ್ತಕ ಒಂದೆರಡೇ? ಮಕ್ಕಳಿಗೆ ಹೊರಲಕ್ಕೇ ಬರುವ ಹಾಗಿಲ್ಲ.. 

ರಂಗೆ:--ಅಷ್ಟು ಪುಸ್ತಕ ಕೊಳ್ಳ ದಿದ್ದ ಕೈಆಛಾಪಖಾನೆಯವರಿಗೆ ದುಡ್ಡು 
೬ ಜು ಜೇಗೆ?ಇವರಿಗೂ. ಏನಾದರೂ ವಟಾವು( Discount) 
ಗಿಲಾವು ಇರಬಹುದು. 

ರಾಮ:-- ಇಷ್ಟಲ್ಲ ಇರುವಾಗ ಅದಿಲ್ಲದೆ ವ್ಯಾಪಾರ ನಡೆಯುತ್ತದೆಯೇ? 


ಳಟ್ಟಿ ಪುರಾಣ ೯ಷ್ಟಿ 


ಂಗ:--ನನಗೆ ಮಕ್ಕಳಿಲ್ಲದೇ ನಾನು ಗೆದ್ದೆನು. ಇಲ್ಲದಿದ್ದರೆ ನಿನ್ನ ಹಾಗೆ 
ಮಗುವನ್ನು ಈ ರಾವಣಾಸುರರ ಹತ್ತಿರ ಕೊಡುವುದಲ್ಲವೆ! 
ಹೋದ ಕೂಡಲೇ ಶುರು-- ಭೂಮಿ ಉರುಟಾಗಿದೆ-- ಎಂದು. 
ಉರುಟಾದದ್ದು ಇವರ ತಲೆ ಬುರುಡೆ! ಇವರ ಇನೇಸಪೆಕ್ಟರರ 
ಡೊಳ್ಳು ಹೊಟ್ಟಿ! ಆ ಹಿರಣ್ಯಾಕ್ಸ ಚಾಪೆ ಮಡಚಿದ ಹಾಗೆ ಭೂಮಿ 
ಯನ್ನು ಮಡಚಿದ್ದು ಸುಳ್ಳಾಯಿತಲ್ಲ; ೆ 
ಶಾಮ:--ನಮ್ಮ ಹುಡುಗನೂ ನಿತ್ಯ ಬೆಳಿಗ್ಗೆ ಅದನ್ನೇ ಉರುಹಾಕು 
ತ್ತಾನೆ- ಭೂಮಿಯು ನಿಂಬೆಯ ಹಣ್ಣಿನಂತೆಉರುಟಾಗಿದೆ ಎಂದು. 
ರಂಗ:--ಹೌದು, ನಿಂಬೆ ಹಣ್ಣಿನ ಹಾಗೆ ಉರುಬಾಗಿದೆ. ಕತ್ತರಿಸಿ ಗಿವುಚಿ 
ಸಕ್ಕರೆ ಪಾನಕ ಮಾಡಲಿಕ್ಕೆ ಹೇಳು! ಎಲ್ಲಾ ಮಿಶಿನು ಮತದ 
ವರೇ ಹೊರತು ಬೇರೆಯಲ್ಲ. ನಾಳೆಗೆ ನಿಮ್ಮ ಮುತ್ತ ಜ್ಜನಿಗೆ ಬುದ್ಧಿ 
ಯಿಲ್ಲ; ನಿಮ್ಮ ಹಿರಿಯರೆಲ್ಲ ಮಂಗನ ಮಕ್ಕಳು ಅಂದರೆ-ನಂಬು 
ವವರೆ! 
ಶಾಮ: - ಅದೂ ಅಂದಾಯಿತು. ಮೊನ್ನೆ ನಮ್ಮ ಪೇ "ಪರಿನಲ್ಲಿ ಆ ಸುದ್ದಿ 
ಬಂದಿತ್ತು. ಎಂಥದೋ ಒಬ್ಬ ಬಿಳಿ ಜಿನವಂತೆ, ಅವನ ಹೇಳಿಕೆ 
ಪ್ರಕಾರ, ಮನುಷ್ಯ ಗೇ ಆದ ಎಂದು. ; 
ಸಂಗ: - ಬಿಳಿ ಸಾಹಿಬ ಅಂದದ್ದು. ಅದು ನಿಜವೇ! ಅವರು ಮಂಗನ 
ುಲದವರೇ! ಈಗಲೂ ಮಂಗನ ಕುಲದವರೇ! 
ಶ್ರೀಧರ: — ನಮ್ಮರಂಗಣ್ಣಯ್ಯನ ಮಾತೆಂದರೆ ಮಾತು! ಒಳ್ಳೆ ಎರಡು 
ವಕೀಲರನ್ನು ಓಡಿದು ಮ್ನ ರಂಗಣಯ್ಯನ ಮುಂದೆ "ಚರ್ಚೆಗೆ 
ಬಿಡಬೇಕು! 
ಶಾಮ: — ಅಷ್ಟು ಧೈರ್ಯ ಇದೆಯೇನು ಅವರ ಹತ್ತಿರ? ಎಲ್ಲೆಲ್ಲಿ 
ಹೋಗಿ ಬೆಪ್ಪು ಧೂಮನಂಥ ಮುನ ಸೀಫರ ಮುಂದೆ ಬಾಯಿ ತೆರೆ 
ಯುತ್ತಾ ಕಿಯೇ ವಿನಹರಂಗಣ್ಣಯ್ಯ ನಂಥವರ ಮುಂದೆ ಬಾಯಿ 
ತೆಕೆಯುತ್ತಾರೇನು? (ಭಟ್ಟರು ಆಲ್ಲಿಂದೇಳುವನರಂಕೆ ಅಶಾಂತವಾಗಿ 
ಮೈ ಮುರಿಯ ತೊಡಗುವರು.) ಏನು ಬೇಸರ ಆಯಿತೇ ಭಟ್ಟ ರೀ 
Be coves ಏಳುವ ಹಾಗೆ ಕಾಣುತ್ತ ತ. ಕುಳಿತುಕೆಹಳ್ಳಿಂಪು. 
ಒಂದು ಆಟ ಆಡಿ ಹೋಗಬಾರದೇ? ಆಟ ಅನ್ನುತ್ತಿದ್ದೇನೆ. ಉಳಿ 


೯೪ ಕಟ್ಟಿ ಪುರಾಣ 


ದದ್ದು ಮೂರೇ ಜನ! ಇವತ್ತು ಈ ಮೂರರ ಶಾಪ ತಪ್ಪುವ 
ಹಾಗಿಲ್ಲ. 

ಶ್ರೀಧರ:-- ಅಲ್ಲದಿದ್ದರೆ ನನಗೆಲ್ಲಿನ ಇಸ್ಪೇಟು ಬರುತ್ತದೆ? 

ರಂಗ:--ದುಡ್ಡಿಟ್ಟು ಆಡುವುದು ಎಂದು ಹೆದರಬೇಡ. ಪಾಂಡವರ 
ಹಾಗೆ ನೀನೇನು ರಾಜ್ಯ, ಮನೆ ಬಿಡಬೇಕಾಗಿಲ್ಲ. 

ಶ್ರೀಧರ:--ಪ್ಪ. ಹ್ಹ. ಹ್ಹ, ನಮ್ಮ ರಂಗಣ್ಣಯ್ಯನ ತಮಾಸೆ ಅಂದರೆ... 

ರಾಮ: -- ರಂಗಣ್ಣ, ಪಾಂಡವರ ಕಾಲಕ್ಕೆ ಇಸ್ಪೇಟು ಇದ್ದಿರಲಿಲ್ಲವೋ? 
ಹೆಣ್ಣು ಮಕ್ಕಳ ಆಟ, ಪಗಡೆ ಆಡುವ ಬದಲಿಗೆ ಇಸ್ಸೇಟು ಆಡ 
ಬಹುದಿತ್ತು ಅವರು. ಆಗಲಾಗಿದ್ದರೆ ಶಕುನಿಗೆ ನಡುವೆ ಟಸ್ಕು 
ಪ್ರಸ್ಕು ಮಾಡಲಿಕ್ಕೆ ಬರುತ್ತಿರಲಿಲ್ಲ. 

ರೆಂಗ: - ಊಹೂಂ, ಆಗಲೂ ಇಸ್ಸೇಟು ಇದ್ದಿರಲಿಲ್ಲ ಎಂದು ತಿಳಿಯ 
ಬೇಡೆ! ಹಿಂದೆ ವಿಮಾನ ಇದ್ದಿರಲಿಲ್ಲವೋ. ಈಗಲೇ ಹೊಸದಾಗಿ. 
ಮಾಡಿದರು ಎಂದು ತಿಳಿದಿದ್ದೀಯಾ? ಇಲ್ಲಿನ ಅಥರ್ವಣವೇದ 
ಕದ್ದುಕೊಂಡು ಹೋಗಿ ಈಗ ಒಂದೊಂದೇ ಹೊರಗೆ ತರುತ್ತಾರೆ 
ಮಕ್ಕಳು. ಇಸ್ಸೀಟೂ ಹಾಗೆಯೇ, ಇನ್ನೇನು? 

ರಾಮ: -- ಅಲ್ಲ, ಆ ಪೇಪರಿನವ, ನಮ್ಮ ದೇಶಬಂಧು ಪೇಪರಿನವನು. 
ಇವೆಲ್ಲ ಹೊಸ ಶೋಧನೆ ಅನ್ನುತ್ತಾನಲ್ಲ! 

ರೆಂಗೆ:- ನಿನ್ನಂಥ ಮಂಕುಗಳು ೩ ರೂಪಾಯಿ ದಂಡ ತೆತ್ತು ಅವನ 
ಸುಳ್ಳಂಬಳ್ಳಿ ಓದಲಿಕ್ಕೆ ತಯಾರಿರುವಾಗ ಅವನು ಬರೆಯದೆ 
ಏನು ಮಾಡಿಯಾನು? ಈ ಪೇಪರಿನವರು ಬರೆದದ್ದೆಲ್ಲ ಪಂಚಮ 
ವೇದ ಎಂದು ತಿಳಿಯಬೇಡ! 

ಶ್ರೀಧರ:- ಹೊತ್ತಾಯಿತು. ಇನ್ನು ಸ್ನಾನ ಸಹ ಆಗಲಿಲ್ಲ......ದೇವ 
ಸ್ಥಾನಕ್ಕೆ ಹೋಗಲೇ? 

ರಂಗ:-- ಹೌದಪ್ಪ. ಹೋಗು, ನಮ್ಮಿಂದಾಗಿ ದೇವರ ಪೂಜೆ ಏಕೆ 
ತಪ್ಪಬೇಕು? 

ಶ್ರೀಧರ:- ಹಾಗೇನಲ್ಲ,ಬಹಳ ತಡವಾದರೆ ಮನೆಯವಳು ಬೈದಾಳಲ್ಲ. 

(ಹೋಗುವನು.) 
ರಂಗ: - ಇವರೆಲ್ಲ ಹೆಂಗಸರಿಗೆ ಮಾರಿಹೋದ ಗಂಡಸರು ಎಂದು 


ಕಟ್ಟಿ ಪುರಾಣ ೯೫ 


ಕಾಣುತ್ತದೆ. ನಾನು ಬರೇರಾಮಣ ನ ಒಬ್ಬನೇ ಹಾಗಿರುವವನೆಂದು 
ತಿಳಿದಿದ್ದೆ. ಹೋದನೇನು? ಹೋಗಲಿ. .ಒಳ್ಳೇದಾಯಿತು. ಅವ 
ನದೇ ಸುದ್ದಿ ಹೇಳಬೇಕು ಎಂದು ಬಾಯಿತೆರದು ನಿಲ್ಲಿಸಿದೆ. 

ರಾಮ: __ ಅದೇನೋ ಅವನ ಮಗಳ ವಿಷಯ ಅನ್ನುತಿದ್ದೆಯಲ್ಲ, 

ರಂಗ:-- ಅಂದರೆ ಬಾಯಿತೊಳೆಯುವ ಸಂಗತಿಯೇ ಸರಿ. 

ರಾಮ: -- ಏನೇನು? 

ರಂಗ:--ನಾನು, ಇವತ್ತು ಬೆಳಿಗ್ಗೆ ಮುಖ ತೊಳೆಯುವ ಎಂದು ಕೆರೆಗೆ 
ಹೋಗಿದ್ದೆ. ಅಲ್ಲಿ ಇವರ ಸವಾರಿಯೆಲ್ಲ ಜಮಾಯಿಸಿತ್ತು. 

ರಾಮ: -- ಇವರೆಂದರೆ? 

ರಂಗ:--ನನ್ನ ಕಣ್ಣಿಗೆ ಬಿದ್ದದ್ದೆಂದರೆ-.. ಅವಳೊಬ್ಬಳು, ಶ್ರೀಧರನ 
ಮಗಳು. ಇನ್ನೊಂದು ಹೆಂಗುಸು ಯಾರೆಂದು ತಿಳಿಯಲಿಲ್ಲ. 
ಬೆಳ್ಳಂಬೆಳ್ಳಗಾಗಿ ಅಡಿಕೆ ಮರದ ಹಾಗಿದ್ದಳು. 

ರಾಮ: - ಅಂದಕೆ........ | 

ರಂಗ:--ಅಂದರೇನಿಲ್ಲ, ೬ ಕೋಲು ಎತ್ತರ ಉಂಬಲ್ಲಿ* ಹಾಗೆ ನಿಂತಿ 
ದ್ದಳು. ಅವಳ ಬಾಯಿಯೆಂದರೆ ಜಗನ್ನಾಥದ ಜಾಗಟೆ ಬಡಿದ 
ಹಾಗೆ! ಅಬ್ಬಬ್ಬ--ಒಂದು ಹೆಂಗುಸು ಅಂದರೆ ಹೆಂಗುಸು 
ಊರಿಗೆ ಒಂದು ರತ್ನ! ನಮೂ ರಿನ ಹುಡುಗಿಯಲ್ಲ. ಯಾರ 
ಮನೆಯೋ ಖನೋ. ಅವಳ ಹತ್ತಿರ ಶ್ರೀಧರನ ಈ ಆನೆಮರಿ 
ನಗುತ್ತ ನಗುತ್ತ ಪಟ್ಟಾಂಗ ಜಿತು. ಅವಳನ್ನು 
ಕಂಡರೆ, ಸಾಧಾರಣ ೭-೮ ತಿಂಗಳಾದರೂ ಆಗಿರಬೇಕು ಎಂದು 
ಕಂಡಿತು. ಕಳದ ವರುಷವೂ ಹಾಗೆಯೇ ಕಾಣಿಸಿತ್ತು. ವರ್ಷಕ್ಕೆ 
ಒಂಗೊಂದು ಮಗುವನ್ನು ಹಿಚುಕುತ್ತಾಳೋ ಈ ಪೂತನಿ ದೇ 
ವರೇ ಬಲ್ಲ. ಶ್ರೀಧರನ ಮಗಳು ಹಾಗೆ ಆನೆಮರಿಯ ಹಾಗೆ 
ಬೆಳೆಯಬೇಕಾದರೆ ಒಳಗಿನ ಗುಟ್ಟು ಏನೋ ಇರಬೇಕು. ನಿತ್ಯ 
ವೂ ಅವರ ಮನೆಯಲ್ಲಿ ಹಾಲುಪಾಯಸವೇ ಆಗುತ್ತಿರಬೇಕೆ. 

ರಾಮ: - ದೇವಸ್ಥಾ ನದ ಹಾಲು ನೈವೇದ್ಯವಿದೆಯಲ್ಲ ಅಗ್ಗದ್ದು. ಎಣ್ಣೆ 
ಕವಿಯುವ ಭಟ್ಟ ಅದನ್ನು ಬಿಡುತ್ತಾನೆಯೇ? 
ಇನಾಸನ: 


೯೬ ಕಟ್ಟಿ ಪುರಾಣ 


ರೆಂಗ:-ಛೇ, ಹಾಲು ನೈವೇದ್ಯ ತಪ್ಪಿ ನಾಲ್ಕು ವರುಷವಾಯಿತು. 
'ತಸ್ತೀಕಿನ ಹಿಂದೆಯೇ ಹಾಲೂ ಹೋಯಿತು. ನೈವೇದ್ಯವೂ 
ಹೋಯಿತು. ಇವತ್ತು ನೋಡಿದೆಯಲ್ಲ: ಅವನು ದೇವಸ್ಥಾನಕ್ಕೆ 
`:ಬರಿಕೈಯಲ್ಲಿ ಹೋದದ್ದನ್ನು. ಒಂದು ಪಾವು ಬೆಳ್ತಿಗೆ ಅಕ್ಕಿ 
ತೆಗೆದುಕೊಂಡು ಹೋದರೆ ಸಂಕಟವೇ? ಅದಲ್ಲ, ಸಂಪಾದನೆಗೇ 
ಅವಳು ಶುರುಮಾಡಿರಬೇಕು. 
ರಾಮ: --ಇದ್ದರೂ ಇರಬಹುದು, ಯಾರಿಗೆ ಗೊತ್ತು? 
ರಂಗ: ಅವಳ ಜತೆಯವಳ ಬಾಯಿ ನೋಡಿದರೆ ಒಂದು ದಲಾಲಿ 
ಹಾಗೆ ಅನಿಸಿತು ನನಗೆ. ನಮ್ಮ ಊರಿಗೆ ಯಾರಾರೆಲ್ಲ ಹೊಸ 
ಜನರು ಬರುತ್ತಾರೋ ದೇವರೇ ಬಲ್ಲ. ಆ ಮಾಸ್ತ ಇದ್ದಾಗ 
ಒಂದು ದೇವಿ ಬಂದಿತ್ತು, ಈ ಮಾಸ್ತ ಇನ್ನೊಂದು ತಂದಿದ್ದಾನೋ 
ಏನೋ. | 
(ಉತ್ತಪ್ಪ ಬರುವನು-ನಿನಗ್ಯಾರು ಗತಿಯಿಲ್ಲ, ಯನಗನ್ಮ ಮತಿಯಿಲ್ಲ..... 
ಎಂಬ ಹಾಡನ್ನು ಹಾಡುತ್ತಿರುವನು.) 
ಹಾ, ಬಂದ, ನಮ್ಮ ಐತುದಾಸ! “ನಿನಗ್ಯಾರು ಗತಿಯಿಲ್ಲ. 
ನನಗನ್ಯ ಮತಿಯಿಲ್ಲ.” ಬೇಷ್‌ ಹಾಡು ತೆಗೆದರು ನಮಗೂ 
ಯಾರೂ ಗತಿಯಿಲ್ಲ. ಭಟ್ಟರು ಹೋದರು; ಇವನು ಬಂದ. 
ತಿರುಗಿ ಉಳಿದವರು ಮೂರೇ ಮಂಡಿ. ಈ ಹೊತ್ತಿನ ಇಡಿಗೂ 
ನಮ್ಮ ಗೀತೆ ಪಾರಾಯಣ ಆಗುವ ಹಾಗಿಲ್ಲ........ ನಿಲ್ಲಿಸಬೇಡಿರಿ 
ದಾಸರೇ, ಅದೇ ಹಾಡನ್ನು ಹಾಡಿರಿ........ ನನಗ್ಯಾರು ಗತಿಯಿಲ್ಲ 
nk ನಿನಗನ್ಯ ಮತಿಯಿಲ್ಲ........ 
ಬತು:--ಹೊತ್ತು ಬಹಳ ಆಯಿತು ಒಂದು ಹಾಡನ್ನು ಹಾಡಿ ಹೋಗು 
ತ್ತೇನೆ, ಚ್ಟ ಇ 
(ಯನಗ್ಯಾರು ಗತಿಯಿಲ್ಲ-ಎಂಬ ಹಾಡನ್ನು ಹಂಡಿ ಮಂಗಿಸುವನು.) 
ರಾಮ:--ಇನ್ನೊಂದು ಹಾಡು ಹಾಡಿರಪ್ಪ ದಾಸರಿಗೆ ಹೊತ್ತು ಎಂದ 
ರೇನು.* ಹೊತ್ತು ಹೊತ್ತೆಂಬುದು ತೊತ್ತುಗಳ ಚಿಂತೆಯದು....” 
ಎಂದು ಒಬ್ಬರು ದಾಸರೇ ಅಂದಿದ್ದಾರಲ್ಲ.....ಬೇರೆ ಏನಾದರೂ 
ಒಂದು ಹಾಡನ್ನು ಹಾಡಬಾರದೇ! 


ಕಟ್ಟಿ ಪುರಾಣ ೯೭ 


ಇತು: - ಇಲ್ಲ, ಮಧ್ಯಾಹ್ನವಾಯಿತು. ಮಕ್ಕಳೂ ಹಸಿದಿದ್ದಾರ್ಲಿ..... 
ದುರ್ಡೈವಕ್ಕೆ ಒಂದು ಪಾವು ಅಕ್ಕಿಯೂ ಇವತ್ತು ಸಿಗಲಿಲ್ಲ. 
ಎಲ್ಲರೂ ಹೊಲ, ಕಾಡು, ಎಂದು ಹೋಗಿದ್ದಾ ರೆ. ಬೇಸಾಯದ 
ಪ್ರಾರಂಭವಸ್ಪ. ಇನ್ನು ಇಲ್ಲಿಂದೇನಾದರೂ. ತೆಗೆದುಕೊಂಡು 
ಹೋದರುಂಟು. | 

ರಂಗ:-. ದಾಸರೆ, ನಿಮ್ಮ ನೆನಪೂ ಹೋಯಿತು. ನೀವು ಬರುವುದರಲ್ಲಿ 
ಊಟವೂ ಆಯಿತು. ಮಧ್ಯಾಹ್ನದ ಮೇಲೆ ಭಿಕ್ಷೆ ಹಾಕಿದರಿ 
ಮನೆಯವಳು ಕಿಡಿಯಾದಾಳು. | 

ರಾಮ: ಸಹಜ ಅಲ್ಲವೋ ರಂಗಣ್ಣ. ಮಧ್ಯಾಹ್ನ ಭಿಕ್ಸೆನೀಡಿದರೆ 
ಲಕ್ಷ್ಮಿ ಹೊರಟುಹೋಗುತ್ತಾಳಂತೆ! ನಾನೇನಾದರೂ ಕೊಡುವ 
ಎಂದು ಯೋಚಿಸಿದರೆ, ಆ ಪಾವಲಿಯೂ ಸಿಗಲಿಲ್ಲ. ಎರಡಾಣೆ 
ವ್ಯರ್ಥ ಆಯಿತು. | 

ರಂಗ: - ಎರಡಾಣೆ ಅನ್ನುವಾಗ ನೆನಪಾಗುತ್ತದೆ. ಅಂಥದೊಂದು 
ಹಾಡುಂಟಲ್ಲ ದಾಸರೇ! “ನನಗೂ ಆಣೆ, ನಿನಗೂ ಆಣೆ”-ಬಲು 
ಧೀರೆ ಅಪ್ಪ ಪುರಂದರ. ಗಡಸು ಅಂದರೆ ಗಡಸು. ಹಾಡಿ, ಹಾಡಿ. 

ಐತು:.- ಇಲ್ಲ ಹೊತ್ತಾಯಿತು ಹೋಗುತ್ತೇನೆ. ಎಲ್ಲಿಂದಲಾದರೂ 
'ಪಾವು ಅಕ್ಕಿ ಕಡವಾಗಿಯಾದರೂ ತರಬೇಕು. 

ರಂಗ: ಕಗ ಏನು ಬೇಡ. ಇಲ್ಲೇ ಉಂಡು ಹೋಗುನಿಯಂತೆ, 

| ಅನ್ನ ಉಳಿದಿದೆಯೇ ಎಂದು ವಿಚಾರಿಸುವ. ಅವಳು ಊಟಕ್ಕೆ 
ಕುಳಿತಿರಬೇಕು. ಊಟ ಆಗಲಿ. ಅಲ್ಲಿಯ ತನಕ ಒಂದು ಹಾಡು 
ಆಗಲಿ. ಮಧ್ಯಾಹ್ನದ ನಂತರ ಭಿಕ್ಸೆ ಹಾಕಬಾರದೇ ವಿನಹ, 
ಮಧ್ಯಾಹ್ನ ಬಂದವರಿಗೆ ಅನ್ನ ಹಾಕಬಾರದು ಎಂದಿಲ್ಲವಲ್ಲ. 

ಐತು:--ನಿಮ್ಮ ಮನಸ್ಸು ಅಂದರೆ ಧಾರಾಳವಪ್ಪ. ನಿಮಗೆ ಸಂತೋಷ 
ವಾಗುವುದಾದರೆ, ಹಾಡುತ್ತೇನೆ. ಏನೋ ಪರಮಾತ್ಮನ ಇಷ್ಟ. 

ರಾಮ: - ಅವನ ಇಷ್ಟದಿಂದ, ನಿಮ್ಮಿಂದ ಎಷ್ಟು ಸೇವೆ ಆಗುತ್ತಡೋ 
ಆಗಲಿ. 

ಬತು:- “ನನಗೂ ಆಣೆ ಕೃಷ್ಣಾ ನಿನಗೂ ಆಣೆ! ನನಗು ನಿನಗು ನಮ್ಮಿ 
ಬ್ರರಿಗೂ ಭಕ್ತರ ಆಣೆ!” (ಎಂಬ ಹಾಡನ್ನು ಹಾಡಿ ಮುಗಿಸುವನು.) 


ನಾ 


೯೮ ಕಟ್ಟಿ ಪುರಾಣ 


ರಂಗ:--ರಾಮ, ರಾಮ, ರಾಮ! ಏನು ಭಕ್ತನಯ್ಯ ಪುರಂದರ?" 
ವಾಲ್ಮೀಕಿ, ವ್ಯಾಸ, ಸೂತ, ವಿದುರ. ಎಲ್ಲರು ಸುಳ್ಳು, ಆಂಜ 
ನೇಯ ಸಹ ಸುಳ್ಳು. ಪುರಂದರನ ಭಕ್ತಿಯೇ ಭಕ್ತಿ. 
(ಅವಸರದಿಂದ ಶ್ರೀಧರ ಭಬ್ಬರ ಕರಿಯ ಹುಡುಗನು ಅಳುತ್ತ ಗಾಬರಿ 
ಯಿಂದ ಅಲ್ಲಿಗೆ ಬರುವನು.) 

ಹುಡುಗ: -- ರಂಗಣ್ಣಯ್ಯ, ಅಪ್ಪಯ್ಯ ಇಲ್ಲಿಗೆ ಬಂದರೇ? 

ರಂಗ:-- ಬಂದು ಹೋದರಷ್ಟೇ; ದೇವಸ್ಥಾನಕ್ಕೆ ಹೋದರು. 

ಹುಡುಗ:.-- ದೇವಸ್ಥಾನಕ್ಕೇನು? (ಅವಸರದಿಂದ ಓಡುವನು.) 

ರಂಗ: --ನಿಲ್ಲಪ್ಪ, ನಿನಗೆ ಇಸ್ಪೀಟು ಬರುತ್ತದೆಯಲ್ಲವೋ? ಸರಿ, ನಾಲ್ಕು 
ಜನವಾಯಿತು ದಾಸರನ್ನು ಕೂಡಿ. 

ಹುಡುಗ: “ಇಸ್ಪೀಟು ಹಾಳಾಯಿತು. ಅಪ್ರ ಅಲ್ಲೇ ಇರಬಹುದೇ 
ಈಗ? 

ರಾಮ: -- ಏನು ಅಷ್ಟು ಗಾಬರಿ? 

ಹುಡುಗ: --ಅಕ್ಕ ಕೆರೆಗೆ ಹಾರಿಕೊಂಡು........ (ಓಡುವನು.) 

ರಂಗ:--ಅಕ್ಕ ಕೆರೆಗೆ ಹಾರಿದಳೇ! 

ರಾಮ: --ಅಕ್ಕ' ಅಂದರೆ ನೀವು ಹೇಳಿದ ಆ ಹುಡುಗಿಯೇ? 

ರಂಗ: --ನಿನಗೆ ಕೆಲಸವಿಲ್ಲವೇ? ಕೆರೆಗೆ ಯಾರನ್ನಾದರೂ ತಳ್ಳುವ 
ಮಗಳು ಅವಳು. ಕೆರೆಗೆ ಹಾರುತ್ತಾಳೆಲ್ಲ! ಏನಾಗಿದೆಯಂತೆ? 
ಎಲ್ಲಾದರೂ ಗುಟ್ಟು ರಟ್ಟಾಯಿತು-- ಎಂಡು ಹಾರಿರಬೇಕು. 

ರಾಮ: --ಇನ್ನೆಂಥ ಮಾನಮರ್ಯಾದೆ ಅವಳಿಗೆ! ಹೋಗಲಿಕ್ಕೇನು 
ಉಳಿದಿದೆ? ಉಳಿಯಲಿಕ್ಕೇನು ಉಂಟು? ಆದರೂ ಬಿದ್ದರೆ ಒಂದು 
ನೆರೆಯೇ ಬಂದೀತು ಊರಿಗೆ........ 

ಐತು: -- ಏನು ಸುದ್ದಿ ಸ್ವಾಮಿ? ಭಟ್ಟರ ಮಗಳು ಸತ್ತಳೇ! 

ರಂಗ:- ಸಾಯುವುದು ಮಾನ ಇದ್ದೆವರು......., 

ಐತು: -- ಏನಾಯಿತು ಆ ಹೆಣ್ಣು ಮಗಳಿಗೆ? 

ರಂಗೆ:--ಆಗುವುದೇನು? ಒಂಭತ್ತು ತಿಂಗಳು. ಸಾಯಲಿ, ಆ ವಿಚಾರ. 
ನೀರು ಸಿಗಲಿಕ್ಕಿಲ್ಲ ಅವಳ ಹೆಸರು ಹೇಳಿದರೆ. 

ರಾಮ:-- ಅಲ್ಲ, ಎಂಥಾ ಕಥೆಯಿದು ಎಂದು ತಿಳಿದುಕೊಂಡು ಬರು 


ಕಟ್ಟಿ ಪುರಾಣ ೯೯ 


ತ್ತೇನೆ. ಹೋಗಿ ನೋಡಿ ಬರಲೇ? 

ರಂಗೆ:- ಸುಮ್ಮನಿರು ರಾಮು. ಇನ್ನರ್ಧ ಗಳಿಗೆಯಲ್ಲಿ ಎಲ್ಲಾ ತಿಳಿಯು 
ತ್ತದೆ. ಅಂಥಾದ್ದಾಗಿ ಅವಳು ಕೆರೆಗೆ ಹಾರಿದ್ದರೆ, ಯಾರಾದರೂ 
ತೆಗೆದು ಹಾಕುವವರು ಹತ್ತಿರ ಇದ್ದುದನ್ನು ನೋಡಿಯೇ ಹಾರಿ: 
ಯಾಳು. ಗಂಡ ಸತ್ತ ಕೂಡಲೇ ಅವಳು ಬಾವಿ ಹಾರಿದ ಕತೆ 
ಕೇಳಲಿಲ್ಲವೆ? 

ರಾಮ: -- ಏನೇನು? 

ರಂಗ:--ಗಂಡನ ಶ್ವಾಸ ಹೋಗುತ್ತಲೇ, ಬಾವಿಗೆ ಹಾರಿದಳು. : ಅದ 
ರಲ್ಲಿ ನೀರೂ ಇ ಕೂಡಲೇ ಪೆಟ್ಟಾಗಿ “ಆಯ್ಯೋ ನನ್ನನ್ನು 
ತೆಗೆಯಿರೋ, ಸಾಯುತ್ತೇನೆ” ಎಂದು ಕೂಗಿದಳು. 

ಐತು: -ಆಗ ಸಣ್ಣ ಹುಡುಗಿ ಆಗಿದ್ದಳು ಪಾಪ. ಏನು ಗೊತ್ಕು ಅವ. 
ಳಿಗೆ; ದುಃ ಖಪಾಯಿತು. 

ತಟ ಇಳ ನ ಸಣ್ಣ ಹುಡುಗಿ, ಈಗ ಸ್ವಲ್ಪ ದೊಡ್ಡ ಹುಡುಗಿ. ಅದಕ್ಕೆ 
ಬಾವಿ ಹಾರುವ ಬದಲು, ಬಾವಿ ಹಿಡಿಯಲಿಕ್ಕಿಲ್ಲವೆಂದು ಕೆರೆಗೆ. 
ಹಾರಿರಬೇಕು. ಇನ್ನು ನಾಲ್ಕು ವರುಷ ಹೋದರೆ ಕೆರೆಯು ಹಿಡಿ: 
ಯುವುದೂ ಕಷ್ಟ! 

ಐತು: -- ನನಗೆ ತಿಳಿಯಲೇ ಇಲ್ಲ. 

ರಂಗ:-- ದಾಸರೇ, ಸಂಸಾರಿಗರ ಹೊಲಸು ಅದು. ನೀವು ತಿಳಿದಾ. 
ದರೂ ಏನು ಮಾಡುತ್ತೀರಿ, ನಮಗೇ ಕೇಳಿ ಇಷ್ಟು ವ್ಯಥೆಯಾ 
ಗುತ್ತದೆ; ನಿಮಗೆ ಎಷ್ಟು ಆಗಲಿಕ್ಕಿಲ್ಲ. ಬಿಡಿ ಒಂದು ಹಾಡನ್ನು 
ಹಾಡಿರಿ, ಒಳಗೆ, “ಢಣ ಢಣ” ಪಾತ್ರೆ ಸದ್ದಾಯಿತು. ಮನೆ 
ಯಜಮಾನಿ ಹೋದವಳು ಬರುವ ತನಕ ಒಂದು ಹಾಡಾದರೂ 
ಆಗಲಿ. ಇವತ್ತು ಭಗವದ್ಗೀತೆಯ ಬದಲು ಪುರಂದರನ ಕೀರ್ತ 
ನಿಯೇ ಆಯಿತು. 
(ಪ್ರವೇಶ, ಭಾಗಮ್ಮ. ರಾಮಣ್ಣನ ಹೆಂಡತಿ. ನೀಳ ಶರೀರ. ಬಿಳಿ 
ಬಣ್ಣ..... ಬಂದವಳು ಜಗುಲಿಯ 'ಹೊರಗೇ ಮಗ್ಗುಲಲ್ಲಿ ನಿಲ್ಲುವಳು.) 

ಭಾಗನ್ಮು: (ಆ) ಹೂಂ, ನಮ್ಮ ಯಜಮಾನರೂ ಇದ್ದಾರೆ ಇಲ್ಲಿ. 
ಬೀಜ ಬಿತ್ತಿಸಿ ಬನ್ನಿ ಅಂದರೆ ಕಣ್ಣು ತಪ್ಪಿಸಿಕೊಂಡು ಇಲ್ಲಿ ಬಂದಿ 


೧೦೦ ಕಟ್ಟಿ ಪುರಾಣ 


ದ್ದಾರೆ. ಇದೇ ಇರಬೇಕು ರಂಗಣ್ಣ ಯ್ಯನ ಕಟ್ಟಿ. ನೋಡುವ, 
ಏನೇನು ಮಾತಾಗುತ್ತದೆ ಎಂದು. ಬೆಳಿಗ್ಗೆ ಕೆರೆಗೆ ಬಂದು ಬೈದು 
ಹೋದ ಕೊಣಪನೂ ಇಲ್ಲೇ ಇದ್ದಾನೆ! 

'ರಂಗ:- ಏ ರಾಮಣ್ಣ, ಅದೇ ಜನವೋ ನಾನು ಅಂದದ್ದು. 

ರಾಮ: -- ಯಾರು, ಏನು ಜನ? 

ರಂಗೆ:--ಆಗಹೇಳಿದೆನಲ್ಲಯ್ಯಾ, ರಾಮಾಯಣದ ಶೂರ್ಪನಖಿಯಂತೆ 
ಯೂ, ಮಹಾ ಭಾರತದ........ 

'ರಾಮ:-- ಏನು ಸಮಾಚಾರವೆಂದು ತಿಳಿಯಲೇ ಇಲ್ಲವಲ್ಲ. 

ರಂಗ:-- ಅಡಿಕೆ ಮರದ ಸಂಗತಿ ಹೇಳಿದೆನಲ್ಲ. ಅಡಿಕೆ ಮರದ ಬಳಿ 
ಆನೆ ಬಂದಿತ್ತು ಎಂದು. ಆನೆಯಲ್ಲ, ಆನೆಮರಿ. 

ರಾಮ: -- ಹಾ, ಆ ವಿಚಾರವೋ........ ಈಗ ಆಡುತ್ತಿದ್ದುದೇ ಸಂಗತಿ. 
ಆದರೆ ಅಡಿಕೆ ಮರ ಯಾರು ಎಂದು ತಿಳಿಯಲೇ ಇಲ್ಲ. 

ರಂಗ:-- ಅಲ್ಲೇ ಬಂದು ನಿಂತಿದೆಯಲ್ಲ. ಅದೇ ಜನ ಅಂದದ್ದು ಬೆಳ್ಳಕ್ಕಿ 
ಹಾಗೆ ಕೈ, ಕಾಲು, ಬಣ್ಣ, ತಿಣ್ಣ ಎಂದು. 

ರಾಮ: -- ಯಾರು ಎಲ್ಲಿ-1( ಹೆಂಡತಿಯನ್ನು ಕಂಡು ಗಾಬರಿಯಾಗಿ) ಯಾರು 
ಅವಳೇ! 

ರಂಗ: --ಹೆದರಿಬಿಟ್ಟಿ ಯಾ? ಹೆದರುವುದೇ ಸರಿ! ಸಾಮಾನ್ಯ ಜನವಲ್ಲ. 
ಅಬ್ಬಾಬ್ಬಾ ಎಸೀ ಭಯಂಕರ. ಒಂದು ಜನ ಇದ್ದರೆ 
ಸಾಕು; ಸಾವಿರ ಸಂತೆ ನೆರೆಯಿಸಿದ ಫಲ. 

ರಾಮ: -- ಬದಲು ಏನಾದರೂ ಮಾತನಾಡು ರಂಗಣ್ಣ. 

ರಂಗ: -- ಬನು, ಖಂಡಿತಕ್ಕೂ ಹೆದರಿದ ಹಾಗಿದೆ ನೀನು. ದಳ್ಳಾಳಿ 
ಗಳಿಗೆ ನೀನು ಹೆದರುವುದೇ? ಪ್ರಾಯಶಃ ಮನೆಯೊಳಗಿನವಳು 
ಅಷ್ಟು ಮಾಡಿಸಿದ್ದಾಳೆ ನಿನ್ನನ್ನು; ಆ ಜೇಡಿ ಹುಡುಗಿ! ಅದಕ್ಕೆ 
ಬಿಳಿ ಬಣ್ಣದ ಜನವೆಂದರೆ ದಿಗಿಲು ಹಾರುತ್ತದೆ. 

ರಾಮ:--ರಾಮಣ್ಣ, ಏನೇನು ಅಸಂಬದ್ಧ ಮಾತನಾಡಬೇಡ. ಮನೆ 
ಹೆಣ್ಣು ಮಕ್ಕಳ ಸುದ್ದಿಯೆಲ್ಲ ಇಲ್ಲಿ ಬೇಡ. 

ರಂಗ: - ಬಹಳ ಭಯ, ಭೀತಿ, ಭಕ್ತಿಯಿರಿಸಿದ ಹಾಗೆ ಕಾಣುತ್ತದೆ -- 


ನೀನು. ಕಲಿಯುಗವಲ್ಲವೋ. ಪಾತಿವ್ರತ್ಯ ತೋರಿಸುವ ಕಾಲ 


ಕಟ್ಟಿ ಪುರಾಣ ೧೦೧: 


ವಿದು. ನಮ್ಮ ಮಾಸ್ತರು ತೋನಿಸಿದ ಹಾಗೆ.....ಕಡೆಗೂ ಇದೂ 
ಮಾಸ್ತರನದೇ. ಅಸಾಮಿಯೇ? ಇಲ್ಲೇನು ಕಟ್ಟೆಯ ಹತ್ತಿರ 
ಬಂದು ನಿಂತಿತು? ಇವತ್ತು ರಾಮಾಯಣ ಇದೆಯೆಂದು ಯಾರು. 
ಹೇಳಿದರು? ರಾಯಾಯಣಕ್ಕೆ ಜನ ಮಾತ್ರ ಒಳ್ಳೆಯದೆ ಸಿಕ್ಕಿತು. 
ಅದರೊಳಗಿನಡೇ ಜನ್ನ...... 
(ಭಾಗಮ್ಮ ತಿರುಗುವಳು, ರಂಗಣ್ಣಯ್ಯನ ಸ್ವರ ಅಡಗುವುದ್ದು) 

ಐತು: -- ಹೋಗಿಬರಲೇ ರಂಗಣ್ಣಯ್ಯ. ನಮೂನೆ ನೋಡಿದರೆ ಅನ್ನ 
ಉಳಿದಿರುವ ಹಾಗಿಲ್ಲ. 

ರ೦ಗ:.-ಉಳಿಯದಿದ್ದರೆ ಮಾಡಿಸುವುದು ಎಷ್ಟರ ಕೆಲಸ? ಈಗ ಮಾಡಿ 
ಸುತ್ತೇನೆ. ಓ ಇವಳೇ, ನಮ್ಮ ದಾಸರು ಬಂದಿದ್ದಾರೆ. ಅನ್ನ 
ಇದೆಯೇ ಏನು? ಇಲ್ಲದಿದ್ದರೆ ಥಟ್ಟನೆ ಒಂದು ಪಾವು ಅಕ್ಕಿ 
ಬೇಯಿಸಿಬಿಡು. ಆಯಿತಲ್ಲ, ಅಂದರೆ ಏಕೋ ಇವತ್ತು ಇಸ್ಪೀಟು 
ಆಡದೆ ಮನಸ್ಸಿಗೆ ಸಮಾಧಾನವಿಲ್ಲ. ಮೂರು ಜನವಾಯಿತು. 
ಆಡಲಿಕ್ಕೆ ಬಂದರೆ ನಾಲ್ಯನೇ ಜನವೂ ಇದೆಯೆನ್ನುವ. 

ರಾಮ: -- ರಂಗಣ್ಣ, ಬಹಳ ಸಡಿಲಾಯಿತು ನಿನ್ನ ನಾಲಿಗೆ! 

ಭಾಗಮ್ಮ: -- (ಮುಂದೆ ಬಂದು) -. ಏನು, ಬೀಜ ಬಿತ್ತಿಸಿ ಬಂದಾಯಿ 
ತೇನು? ನನ್ನ ಕಣ್ಣು ತಪ್ಪಿಸಿ ಇಲ್ಲಿಗೆ ಬಂದು ಕುಳಿತಿರಾ? 

ರಂಗ:-(ಗಾಬರಿಯಾಗಿ) ಯಾರು, ನಿನ್ನ ಹೆಂಡತಿಯೇ! ಮನೆಗೆ ಹೋಗ 
ಬಾರದೋ, ರಾಮಣ್ಣ? ಸುಮ್ಮನೆ ಮನೆಯವರಿಗೆ ಎಷ್ಟು ಎಂದು 
ತ್ರಾಸಕೊಡುವುದು. ಅಡುಗೆಮಾಡಿ ತಣಿದು ಹೋಗಿದ್ದೀತು. 
ಹೋಗು, ಹೋಗು, ಪಾಪ. ಅಲ್ಲಿಂದಿಲ್ಲಿಯ ವರೆಗೆ ಕರೆಯಲಿಕ್ಕೆ 
ಬರಬೇಕು ಅಂದರೆ... 

ಭಾಗನ್ಮು:-- ಸಾಕು ರಂಗಣ್ಣಯ್ಯ ನನಗೆ ಗೊತ್ತು. ನನಗೆ ಕಿವಿಯಿಲ್ಲ 
ಎಂದು. ತಿಳಿಯಬೇಡಿ! ನಿಮ್ಮ ಮನೆ ನಂಜಮ್ಮ ಒಳಗಿಲ್ಲವೇ? 
ನಂಜಮ್ಮ ಆದವ್ಹಕ್ಕೆ ನಿಮ್ಮ ನಾಲಿಗೆಯನ್ನು ಅಷ್ಟು ಸಡಿಲು 
ಬಿಡುತ್ತೀರಿ. ಸ್ವಲ್ಪ ಬುದ್ಧಿ ಯಿದ್ದ ಹೆಂಗುಸಾದರೆ ನಿಮ್ಮ ಕಟ್ಟಿ 
'ಪುರಾಣ ಎಂದೋ ನಿಲ್ಲಿಸುತಿದ್ದಳು! ಯಾರಾರ ನಿಂದೆ ಮಾಡುತ್ತ 
ಬಿದ್ದಿರುವ ಗಂಡಸರು ನೀವೇ 


೧೦೨ ಕಟ್ಟಿ ಪುರಾಣ 


ಕಾಮ: -- ಭಾಗಿ, ಏನು ಸಿಟ್ಟು ಇದು? ಯಾರ ಮೇಲೆ ತೆಗೆಯುತ್ತೀ? 
. ಭಾಗಮ್ಮ: -- ಸುಮ್ಮನೆ ಬಿದ್ದಿರಿ ಅಂದರೆ! ನಿಮ್ಮ ಪುರಾಣ ಆಯಿತು; 
ನನ್ನ: ಪುರಾಣ ಕೇಳಿ. ಮನೆಹೆಂಗುಸರು, ಸುಮ್ಮನೆ ಅಡುಗೆ 
ಮಾಡಿ ನಿಮ್ಮಂಥ ಕೋಣಗಳನ್ನು ಸಾಕುತ್ತಾರೆ ಎಂದು ಇಷ್ಟು 
ಸೂಕ್ಕಿನ ಮಾತು. ಬೆಳಗಿಂದ ಮಧ್ಯಾಹ್ನೆದ ತನಕ ಹೊಲದಲ್ಲಿ 
ಕಡಿದು ಬಂದರೇ ಅನ್ನಹಾಕುವುದು ಎಂದು ಆಗಿದ್ದರೆ, ಇಷ್ಟು 
ನಾಲಿಗೆ ಸಡಿಲು ಆಗುತ್ತಿರಲಿಲ್ಲ ನಿಮ್ಮದು. ಅಗ್ಗದ ಕೂಳು 
ತಿಂದು, ದಾರಿ ಮೇಲೆ ಹೋಗುವವರನ್ನೆಲ್ಲ ಬೈಯುತ್ತಾ ಇರು 
ವುದು ಕೆಲಸವಾಗಿದೆ ನಿಮಗೆ........ ಆನೆಮರಿ, ತಾಟಕಿ ಶೂರ್ಪ 
ನಖ, ಪೂತನಿಯಂತೆ! ನೀವೆಂಥವರೆಂದು ಬೊಗಳುತ್ತೀೀರಾ 
ರಂಗಣ್ಣಯ್ಯ! ಬೆಳಿಗೆ ಭಟ್ಟರ ಮಗಳ ಮುಂದೆ ಏನು ಎಂದಿರಿ! 
೧೦ ತಿಂಗಳಾಯಿತು ಎಂದೇ! ಆ ಮಗುವು ನಿಮ್ಮ ನಿಂದೆಯನ್ನು 
ಕೇಳಿ ಕೆರೆಹಾರಿತಲ್ಲಾ. ಯಾರೋ ಪುಣ್ಯಾತ್ಮರು ಕಂಡು ತೆಗೆದು 
ದಕ್ಕಾಯಿತು. ಇಲ್ಲದಿದ್ದರೆ ಯಾರಿಗೆ ಆ ಪುಣ್ಯ! ಬಡವರ ಮನೆ 
ಮಗಳು, ಗಂಡ ಇಲ್ಲ ಎಂದ ಮಾತ್ರಕ್ಕೆ ಇಷ್ಟು ನಾಲಿಗೆ ಸಡಿಲು 
ಬಿಡಬೇಕೆ? ಅವಳಿಗೆ ೧೦ ತಿಂಗಳಾಯಿತೇನು! ಬರುತ್ತೀರಾ? 
ದೇವರ ಮುಂದೆ ಹಾಗೆ ಪ್ರಮಾಣ ಮಾಡುತ್ತೀರಾ? ಎಲ್ಲಿಲ್ಲಿ 
ನಾಲಿಗೆ ಸಡಿಲುಬಿಟ್ಟರೆ ಸರಿಯಲ್ಲ. ಅವಳಂಥ ಶೀಲವಂತ 
ಹುಡುಗಿ ನಿಮ್ಮ ಕುಲದಲ್ಲಿ ಹುಟ್ಟಿದ್ದಾಳೆಯೆ ಎಂದು ನೋ 


ಇನ್ನು ಅವರಂಥ ನಾಚಿಕೆ ಇಲ್ಲದಿದ್ದವರ ಪ್ರರಾಣ ಕೇಳು 
ವವರು ನೀವೂ ಒಂದು ಗಂಡುಸರು. ಇಲ್ಲಿಗೆ ಬನ್ನಿ ಇನ್ನು 
ಮುಂದಕ್ಕೆ. ಐ ದಾಸ! ನಿನಗೂ ಹೆಂಡಿರುಮಕ್ಕಳಿಲ್ಲವೋ ಮನೆ 
ಯಲ್ಲಿ? ಇಲ್ಲೇನು ಛತ್ರ ಇಡಿಸುತ್ತಾರಂತೇನು? 
ರಂಗ:-- ರಾಮಣ್ಣ, ನನಗೆ ಮಣೆಗಾರರು ಬರಲಿಕ್ಕೆ ಹೇಳಿದ್ದರು. 
ಹೋಗಿ ಬರುತ್ತೇನೆ! 
ಭಾಗ:-- ಎಲ್ಲಿಗೆ ಹೋಗುವುದು, ಸಿಲ್ಲಿ, ನನ್ನ ಗಂಡನ ಮುಂ 
ಏನೇನು ಬೈದಿರಲ್ಲ, ನಿಮ್ಮ ನಂಜಮ್ಮನ ಮುಂದೆ ಇಷ್ಟು ಸಹಸ್ರ 


ಕಟ್ಟಿ ಪುರಾಣ ೧೦೩ 


ನಾಮ ಮಾಡುತ್ತೇನೆ. ಕೇಳಿ ಹೋಗಿ. ನಂಜಮ್ಮಾ, ನಂಜಮ್ಮಾ. 
ಶಂಗ: - ದಮ್ಮಯ್ಯಾ ಮಹಾರಾಯಿತೀ........ 
ಭಾಗ: - “ದಮ್ಮಯ್ಯ, ಮಹಾರಾಯಿತೀ” ಈಗ ಬರುತ್ತದೆ. ಏ 
ನಂಜಮ್ಮ, ಇಲ್ಲಿ ಬಾರೇ! ನಿನ್ನ ಗಂಡ ಹರಿಶ್ಚಂದ್ರನ ಪುರಾಣ 
ಹೇಳುತ್ತೇನೆ ಕೇಳು ಬಾ. ರಂಗಣ್ಣಯ್ಯ, ನಿಮ್ಮ ನಾಲಿಗೆ 
ಸೌಭಾಗ್ಯ ಕಂಡೇ ದೇವರು ನಿಮಗೆ ಮಕ್ಕಳನ್ನು ಕೊಡಲಿಲ್ಲ... 
ಅಲ್ಲವೆ ನೀವು ಪಡೆದುಬಂದ ಪುಣ್ಯ್ಕಕ್ಕೋ........ 


(ಅಷ್ಟರಲ್ಲಿ ಭಾಗಮ್ಮನ ಕರೆಯನ್ನು ಕೇಳಿ ಒಳಗಿಂದ ರಂಗಣ್ಣನ 
ಮಡದಿ ನಂಜಮ್ಮಳು ಬರುವಳು. ತೀರ ಸ್ಥೂಲ ಶರೀರ, ಈಗಾ 
ಗಲೇ ಕೂದಲು ನರೆತಿದೆ. ತಲೆಯ ನೆರೆಗೂದಲು ಕರಿ ಮುಖದ 
ಪೇಲೆ ಒಡೆದು ಕಾಣುತ್ತದೆ.) | 


pp 


ರರ ಕತೆ 


ತ 


